KA/BG-GPO/2515/WPP-47/ 2009-2011 





ಕರ್ನಾಟಕ ರಾಜ್ಯಪತ್ರ 
ಲು 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಜುಲೈ ೭, ೨೦೧೧ (ಆಷಾಢ ೧೬, ಶಕ ವರ್ಷ ೧೯೩೩) ಸಂಚಿಕೆ ೨೭ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 276 ಪೊಸಇ 2007, ಬೆಂಗಳೂರು, ದಿನಾಂಕ:17-06-2011 

ಕರ್ನಾಟಕ ಸರ್ಕಾರವು, ಕರ್ನಾಟಕ ಪೊಲೀಸ್‌ ಅಧಿನಿಯಮ, 1963 (ಕರ್ನಾಟಕ ಅಧಿನಿಯಮ 1964ರ 4)ರ 30ನೇ ಪ್ರಕರಣ ಮತ್ತು 
163ನೇ ಪ್ರಕರಣದೊಂದಿಗೆ ಓದಲಾದ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ ಅಧಿನಿಯಮ, 1978 (ಕರ್ನಾಟಕ ಅಧಿನಿಯಮ 1990ರ 14)ರ 8ನೇ 
ಪ್ರಕರಣದೊಂದಿಗೆ ಓದಲಾದ 3ನೇ ಪ್ರಕರಣದ (1ನೇ ಉಪಪ್ರಕರಣದಿ೦ದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ರಚಿಸಲು 
ಉದ್ದೇಶಿಸಿದಂತ ಕರ್ನಾಟಕ ಸರ್ಕಾರಿ (ಸಹಾಯಕ ಪೊಲೀಸ್‌ ಸೂಪರಿಂಟಿಂಡೆಂಟರ ದರ್ಜೆ ಮತ್ತು ಅದಕ್ಕಿಂತ ಮೇಲಿನ ಪೊಲೀಸ್‌ ಅಧಿಕಾರಿಗಳಿಗೆ 
ವಸತಿ ಗೃಹಗಳ ಹಂಚಿಕೆ) ನಿಯಮಗಳು, 2008ರ ಕರಡು ಮತ್ತು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ 75ನೇ ನಿಯಮಗಳನ್ನು ಕರ್ನಾಟಕ ಸಿಎಲ್‌ 
ಸೇವೆಗಳ ಅಧಿನಿಯಮ, 1978ರ 3ನೇ ಪ್ರಕರಣದ (2)ನೇ ಉಪ-ಪ್ರಕರಣದ (ಎ) ಖಂಡ ಹಾಗೂ ಕರ್ನಾಟಕ ಪೊಲೀಸ್‌ ಅಧಿನಿಯಮ, 1963ರ 
163ನೇ ಪ್ರಕರಣದ (1ನೇ ಉಪ-ಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ, 

ನಿಯಮಗಳು 

1. ಹೆಸರು, ಅನ್ವಯ ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರಿ (ಸಹಾಯಕ ಪೊಲೀಸು ಸೂಪರಿಂಟೆಂಡೆಂಟರ ದರ್ಜೆ 
ಮತ್ತು ಅದಕ್ಕಿಂತ ಮೇಲಿನ ಪೊಲೀಸು ಅಧಿಕಾರಿಗಳ ವಸತಿ ಗೃಹಗಳ ಹಂಚಿಕೆ) ನಿಯಮಗಳು, 2011ಎ೦ದು ಕರೆಯತಕ್ಕದ್ದು. 

(2) ಈ ನಿಯಮಗಳು, ಕರ್ನಾಟಕ ಸಿವಿಲ್‌ ಸೇವೆಗಳ ನಿಯಮಗಳ ನೇ ಪರಿಶಿಷ್ಟ ನಿವಾಸಗಳೆಂದು ಬಳಸುವ ಸರ್ಕಾರಿ ಕಟ್ಟಡಗಳಿಗಾಗಿ, 
ಲೈಸೆನ್ಸು ಶುಲ್ಕ ನಿಯಮಗಳ 4-ಎ ನಿಯಮದ (ನೇ ಖಂಡದ (4) ರಿಂದ (7)ನೇ ಬಾಬುಗಳಲ್ಲಿ ಸೂಚಿಸಿದ ಅಧಿಕಾರಿಗಳನ್ನು ಹೊರತುಪಡಿಸಿ 
ಸಹಾಯಕ ಪೊಲೀಸ್‌ ಸೂಪರಿಂಟೆಂಡೆಂಟರ್‌ಗಳ ದರ್ಜೆ ಮತ್ತು ಅದಕ್ಕಿಂತ ಮೇಲಿನ ಅಧಿಕಾರಿಗಳಿಗೆ ಅನ್ವಯವಾಗತಕ್ಕದ್ದು. ಈ ನಿಯಮಗಳು ಪೊಲೀಸ್‌ 
ಮಹಾ ನಿರ್ದೇಶಕರು ಮತ್ತು ಪೊಲೀಸ್‌ ಮಹಾನಿರೀಕ್ಷಕರು ರವರು ಇತ್ಯರ್ಥಪಡಿಸುವಂತ ಬೆಂಗಳೂರಿನಲ್ಲಿ ಇರುವ ಸರ್ಕಾರಿ ವಸತಿ ಗೃಹಗಳಿಗೆ 
ಅನ್ವಯಿಸತಕ್ಕದ್ದು. 

(3) ಇವು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಪರಿಭಾಷೆಗಳು.- (1) ಈ ನಿಯಮಗಳಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು,- 


(೧೦೩೭) 


೧೦೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





(ಎ) “ಹಂಚಿಕೆ” ಎಂದರೆ ಲೈಸೆನ್ಸ್‌ ಶುಲ್ಕದ ಸಂದಾಯದ ಮೇಲೆ ವಾಸದ ಉದ್ದೇಶಕ್ಕಾಗಿ ಪೊಲೀಸ್‌ ಅಧಿಕಾರಿಗೆ, ಪೊಲೀಸ್‌ 
ಮಹಾ ನಿರ್ದೇಶಕರು ಮತ್ತು ಮಹಾ ನಿರೀಕ್ಷಕರು ಇತ್ಯರ್ಥಪಡಿಸುವ ಸರ್ಕಾರಿ ವಸತಿ ಗೃಹಗಳ ಹಂಚಿಕೆ; 

(ಬಿ) “ಹಂಚಿಕೆಪಡೆದವ” ಎಂದರೆ ಈ ನಿಯಮಗಳ ಮೇರೆಗೆ ಸರ್ಕಾರಿ ವಸತಿಗೃಹಗಳನ್ನು ಯಾರಿಗೆ ಹಂಚಿಕೆ 
ಮಾಡಲಾಗಿದೆಯೋ ಆ ಪೊಲೀಸ್‌ ಅಧಿಕಾರಿ. 

(ಸಿ) “ನಿಯಮಿಸಲಾದ ವಸತಿಗೃಹಗಳು” ಎಂದರೆ ಕರ್ನಾಟಕ ಸಿವಿಲ್‌ ಸೇವೆಗಳ ನಿಯಮಗಳ ನೇ ಪರಿಶಿಷ್ಟದಲ್ಲಿ 
ನಿವಾಸಗಳೆಂದು ಬಳಸುವ ಸರ್ಕಾರಿ ಕಟ್ಟಡಗಳಿಗಾಗಿ ಲೈಸೆನ್ಸು ಶುಲ್ಕ ನಿಯಮಗಳ 4ಎ ನಿಯಮದ (೪) ನೇ ಖಂಡದ (4)ರಿಂದ (7ನೇ 
ಬಾಬುಗಳಲ್ಲಿ ಸೂಚಿಸಿದ ಅಧಿಕಾರಿಗಳಿಗೆ ಹಂಚಿಕೆ ಮಾಡಲಾದ ಸರ್ಕಾರಿ ವಸತಿ ಗೃಹಗಳು. 

(ಡಿ) “ಕುಟುಂಬ” ಎಂದರೆ ಪೊಲೀಸ್‌ ಅಧಿಕಾರಿಯ ಪತ್ನಿ ಅಥವಾ ಪತಿ, ಪೊಲೀಸ್‌ ಅಧಿಕಾರಿಯೊಂದಿಗಿರುವ ಮತ್ತು 
ಸಂಪೂರ್ಣವಾಗಿ ಅವಲಂಬಿತರಾಗಿ ವಾಸಿಸುವ ಕಾನೂನು ಸಮ್ಮತ ಮಕ್ಕಳು ಮತ್ತು ಮಲಮಕ್ಕಳು 

(ಇ) ಸರ್ಕಾರ” ಎಂದರೆ ರಾಜ್ಯ ಸರ್ಕಾರ. 

(2) ಇಲ್ಲಿ ಬಳಸಲಾದ ಆದರೆ ಪರಿಭಾಷಿಸಿಲ್ಲದ ಎಲ್ಲಾ ಇತರೆ ಪದಗಳು ಮತ್ತು ವ್ಯಾಖ್ಯಾನಗಳಿಗೆ ಕರ್ನಾಟಕ ಸಿವಿಲ್‌ ಸೇವೆಗಳ ನಿಯಮಗಳು 
ಮತ್ತು ಕರ್ನಾಟಕ ಸಿವಿಲ್‌ ಸೇವೆಗಳ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರಲ್ಲಿ ಕ್ರಮವಾಗಿ ಇವುಗಳಿಗೆ ನೀಡಲಾದ ಅರ್ಥವನ್ನೇ 
ಹೊಂದಿರತಕ್ಕದ್ದು. 

3. ಹಂಚಿಕೆ ಪಡೆಯಲು ಅರ್ಹತೆ.- (1) ಬೆಂಗಳೂರು ನಗರದಲ್ಲಿ ಯಾವುದೇ ಹುದ್ದೆಗೆ ನಿಯೋಜಿತಗೊಂಡಿರುವ ಸಹಾಯಕ ಪೊಲೀಸ್‌ 
ಸೂಪರಿಂಟೆಂಡೆಂಟ್‌ರ ದರ್ಜೆ ಮತ್ತು ಅದಕ್ಕೂ ಮೇಲಿನ ಅಧಿಕಾರಿಗಳ ನಗರ ಪೊಲೀಸ್‌ ಆಯುಕ್ತರವರಲ್ಲಿ ಅಥವಾ ಇಲಾಖೆಯ ಹೊರಗೆ ಎಕ್ಸ್‌ಕೇಡರ್‌ 
ಹುದ್ದೆಗಳನ್ನು ಒಳಗೊಂಡಂತೆ ಯಾವುದೇ ಇತರ ಹುದ್ದೆಗಳಾಗಿರಲಿ, ಇವರು ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಸ್ವಂತ ಮನೆ ಹೊಂದಿಲ್ಲದಿದ್ದರೆ ಈ 
ನಿಯಮಗಳ ಮೇರೆಗೆ ವಸತಿಗೃಹಗಳ ಹಂಚಿಕೆ ಪಡೆಯಲು ಅರ್ಹರಾಗುತ್ತಾರೆ. 

(2) ಹಂಚಿಕೆಯು, ಹಂಚಿಕೆ ಪಡೆಯುವ ಪೊಲೀಸ್‌ ಅಧಿಕಾರಿಯು ತನ್ನ ಹೆಸರಿನಲ್ಲಾಗಲಿ ಅಥವಾ ತನ್ನ ಪತ್ನಿಯ ಅಥವಾ ಅವಲಂಬಿತ 
ಮಕ್ಕಳ ಹೆಸರಿನಲ್ಲಾಗಲಿ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಬೆಂಗಳೂರು ನಗರದ ಉಪ-ನಗರಗಳಲ್ಲಿ ಸ್ವಂತ ಮನೆ ಹೊಂದಿರುವುದಿಲ್ಲ ಅಥವಾ 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಯಾವುದೇ ಇತರೆ ಸರ್ಕಾರಿ ಸಂಸ್ಥೆ ಅಥವಾ ಸಹಕಾರಿ ಸಂಘಗಳಿಂದ ಹಂಚಿಕೆಯಾದ ನಿವೇಶನದಲ್ಲಿ 
ನಿರ್ಮಿಸಿದ ಮನೆಯನ್ನು ಹೊಂದಿಲ್ಲದಿರುವ ಬಗ್ಗೆ ಶಪಥಪತ್ರವನ್ನು ಸಲ್ಲಿಸುವುದಕ್ಕೆ ಒಳಪಟ್ಟಿರತಕ್ಕದ್ದು. ಪೊಲೀಸ್‌ ಮಹಾ ನಿರ್ದೇಶಕರು ಮತ್ತು ಪೊಲೀಸ್‌ 
ಮಹಾ ನಿರೀಕ್ಷಕರು, ಅಧಿಕಾರಿಯು, ಆತನ ಅಥವಾ ಆಕೆಯ ಪತಿ ಅಥವಾ ಪತ್ನಿ ಅಥವಾ ಅವಲಂಬಿತರು ಬೆಂಗಳೂರು ನಗರದಲ್ಲಿ ಅಥವಾ 
ಬೆಂಗಳೂರು ನಗರದ ಯಾವುದೇ ಉಪನಗರಗಳಲ್ಲಿ ಸ್ವಂತ ಮನೆ ಅಥವಾ ಪ್ಲಾಟ್‌ ಅನ್ನು ಹೊಂದಿರುವರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ತಾವು 
ಅವಶ್ಯಕವೆಂದು ಭಾವಿಸಬಹುದಾದಂಥ ವಿಚಾರಣೆಯನ್ನು ನಡೆಸಬಹುದು ಹಾಗೂ ಅಂಥ ವಿಚಾರಣೆಯ ತರುವಾಯ, ಅವರು ಪೊಲೀಸ್‌ ಅಧಿಕಾರಿಗೆ 
ವಸತಿಗೃಹವನ್ನು ಹಂಚಿಕೆ ಮಾಡಬಹುದು ಹಾಗೂ ಈ ಬಗೆಗಿನ ಅವರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು. ಈ ಸಂಬಂಧದಲ್ಲಿ ಸುಳ್ಳು 
ಶಪಥಪತ್ರವನ್ನು ಒದಗಿಸಿದಂಥ ಯಾವುದೇ ಪೊಲೀಸ್‌ ಅಧಿಕಾರಿಯು ದುರ್ನಡತೆಗಾಗಿನ ಶಿಸ್ತು ಕ್ರಮಕ್ಕೆ ಗುರಿಯಾಗಬೇಕಾಗುತ್ತದೆ. 

(3) ಗೃಹ ನಿರ್ಮಾಣ ಮುಂಗಡಗಳ ಸೌಲಭ್ಯವನ್ನು ಪಡೆದುಕೊಂಡಂತ ಮತ್ತು ತರುವಾಯದಲ್ಲಿ ಅಂಥ ಆಸ್ತಿಯನ್ನು ವಿಲೆ ಮಾಡಿರುವಂತಹ 
ಅಧಿಕಾರಿಗಳನ್ನು ಈ ನಿಯಮಗಳ ಮೇರೆಗೆ ವಸತಿಗೃಹಗಳ ಹಂಚಿಕೆಗಾಗಿ ಪರಿಗಣಿಸತಕ್ಕದ್ದಲ್ಲ. 

(4) ಈ ನಿಯಮಗಳ ಮೇರೆಗೆ ಹಂಚಿಕೆ ಪಡೆದವನು ಹಂಚಿಕೆಯ ದಿನಾಂಕದಿ೦ದ ಗರಿಷ್ಠ ಐದು ವರ್ಷಗಳ ಅವಧಿಯವರೆಗೆ ವಸತಿಗೃಹಗಳಲ್ಲಿ 
ಇರಲು ಅನುಮತಿಸತಕ್ಕದ್ದು. 

4. ಹಂಚಿಕೆಯ ಅರ್ಹತೆ.- (1) ಹಂಚಿಕೆಗಾಗಿ, ಲಭ್ಯವಿರುವ ವಸತಿಗೃಹಗಳ ಸಾಮಾನ್ಯ ಪಟ್ಟಿಯಿಂದ ಸರ್ಕಾರೀ ವಸತಿಗೃಹಗಳ ಹಂಚಿಕೆಯನ್ನು 
ಅರ್ಜಿಯ ನೋಂದಣಿಯ ದಿನಾಂಕವನ್ನು ಉಲ್ಲೇಖಿಸಿ ನಿರ್ಧರಿಸಲಾದ ಜೇಷ್ಠತೆಯ ಆಧಾರದ ಮೇಲೆ ಮಾಡತಕ್ಕದ್ದು. 

ಪರಂತು, ಒಂದಕ್ಕಿಂತ ಹೆಚ್ಚಿನ ಅರ್ಜಿಗಳು ಒಂದೇ ದಿನಾಂಕದಂದು ವಸತಿಗೃಹಗಳ ಹಂಚಿಕೆಗಾಗಿ ನೋಂದಣಿಯಾಗಿದ್ದರೆ, ಅರ್ಜಿದಾರನ 
ಪರಸ್ಪರ ಜೇಷ್ಠತೆಯನ್ನು ಅವನ ವಯಸ್ಸನ್ನು ಆಧರಿಸಿ, ಅಂದರೆ ವಯಸ್ಸಿನಲ್ಲಿ ಹಿರಿಯನಾದ ವ್ಯಕ್ತಿಯನ್ನು ವಯಸ್ಸಿನಲ್ಲಿ ಕಿರಿಯನಾದ ವ್ಯಕ್ತಿಗಿಂತ 
ಹಿರಿಯನೆಂದು ನಿರ್ಧರಿಸತಕ್ಕದ್ದು. 

(2) ಪೊಲೀಸ್‌ ಮಹಾ ನಿರ್ದೇಶಕರು ಮತ್ತು ಪೊಲೀಸ್‌ ಮಹಾ ನಿರೀಕ್ಷಕರ ಕಚೇರಿಯಲ್ಲಿರುವ ಕಟ್ಟಡಗಳ ವಿಭಾಗವು ಅರ್ಹ ಅರ್ಜಿದಾರರ 
ಹೆಸರನ್ನು, ಈ ಉದ್ದೇಶಕ್ಕಾಗಿ ನಿರ್ವಹಿಸುತ್ತಿರುವ ರಿಜಿಸ್ಟರಿನಲ್ಲಿ ನಮೂದಿಸತಕ್ಕದ್ದು. 

(3) ಹಂಚಿಕೆಯ ನಿಬಂಧನೆಗಳನುಸಾರ ವಸತಿ ಗೃಹಗಳನ್ನು ಹೊಂದುವುದಕ್ಕೆ ಅಧಿಕಾರಿಯು ನಿರಾಕರಿಸಿದಲ್ಲಿ, ಅವನು ತನ್ನ ಜೇಷ್ಠತೆಯನ್ನು 
ಬಿಟ್ಟುಕೊಡತಕ್ಕದ್ದು. ಇವನ ಜೇಷ್ಠತೆಯನ್ನು ಅವನು ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸಿದ ದಿನದಿಂದ ಲೆಕ್ಕ ಹಾಕತಕ್ಕದ್ದು. ಆದಾಗ್ಯೂ, ಈ ಮೊದಲು ಈತನ 
ಪರವಾಗಿ ಮಾಡಿದ ಹಂಚಿಕೆಯ ದಿನಾಂಕದಿಂದ ಒಂದು ವರ್ಷದ ಒಳಗೆ ಎರಡನೇ ಬಾರಿ ನೋಂದಣಿ ಮಾಡಲು ಅರ್ಹರಾಗಿರತಕ್ಕದ್ದಲ್ಲ. 

5. ಈ ನಿಯಮಗಳ ಮೇರೆಗೆ ವಸತಿ ಗೃಹಗಳಿಗೆ ಅರ್ಹರಲ್ಲದ ಪೊಲೀಸ್‌ ಅಧಿಕಾರಿಗಳು ವಸತಿಗೃಹಗಳನ್ನು ಖಾಲಿ ಮಾಡತಕ್ಕದ್ದು- ಈ 
ನಿಯಮಗಳು ಆರಂಭವಾಗುವುದಕ್ಕೆ ಮೊದಲೇ ವಸತಿ ಗೃಹಗಳಲ್ಲಿ ಇರುವ, ಆದರೆ ಈ ನಿಯಮಗಳ ಮೇರೆಗೆ ಅರ್ಹರಲ್ಲದ ಪೊಲೀಸ್‌ ಅಧಿಕಾರಿಗಳು, 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೩೯ 





ಈ ನಿಯಮಗಳು ಆರಂಭವಾದ ದಿನಾಂಕದಿಂದ ಅರವತ್ತು ದಿನಗಳ ಅವಧಿಯ ಒಳಗಾಗಿ ವಸತಿಗೃಹಗಳನ್ನು ಖಾಲಿ ಮಾಡತಕ್ಕದ್ದು. ತಪ್ಪಿದಲ್ಲಿ ಈ 
ನಿಯಮಗಳ 9ನೇ ನಿಯಮದ ಮೇರೆಗೆ ದಂಡ ಲೈಸೆನ್ಸ್‌ ಶುಲ್ಕವನ್ನು ಕಟ್ಟಲು ಗುರಿಯಾಗತಕ್ಕದ್ದು. 

6. ಲೈಸೆನ್ಸ್‌ ಶುಲ್ಕದ ಸಂದಾಯ.- (1) ಹಂಚಿಕೆ ಪಡೆದವನು ತನ್ನ ಒಟ್ಟು ಮಾಸಿಕ ವೇತನದ ಶೇಕಡ ಹತ್ತರಷ್ಟುಅಥವಾ ತಾನು ಪಡೆಯುವ 
ಮನೆ ಬಾಡಿಗೆ ಭತ್ಯೆಗೆ ಸಮವಾದ ಮೊತ್ತ ಇದರಲ್ಲಿ ಯಾವುದು ಹೆಚ್ಚೋ ಅದನ್ನು ಲೈಸೆನ್ಸ್‌ ಶುಲ್ಕವಾಗಿ ಸಂದಾಯ ಮಾಡತಕ್ಕದ್ದು. 

(2) 9ನೇ ನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ, ಹಂಚಿಕೆ ಪಡೆದವನು ಅಥವಾ ಅವನ ಕುಟುಂಬದ ಯಾರೇ ಸದಸ್ಯನು ವಾಸದ 
ಮನೆಯನ್ನು ಹೊಂದಿದ ತರುವಾಯವು ವಸತಿ ಗೃಹಗಳನ್ನು ತೆರವು ಗೊಳಿಸದಿದ್ದರೆ, ಸಕಾರಿ ವಸತಿಗೃಹಗಳಿಗಾಗಿನ ಲೈಸೆನ್ಸ್‌ ಶುಲ್ಕವು ಅವನು ತನ್ನ 
ಮನೆಯಿಂದ ಪಡೆಯುವ ಬಾಡಿಗೆ ಮೊತ್ತಕ್ಕೆ ಸಮನಾದ ಲೈಸೆನ್ಸ್‌ ಶುಲ್ಕವನ್ನು ಸಂದಾಯ ಮಾಡಲು ಗುರಿಯಾಗತಕ್ಕದ್ದು. 

7. ಹಂಚಿಕೆಯನ್ನು ವಜಾ ಮಾಡುವುದು.- (1) ಈ ಮುಂದಿನ ಸಂದರ್ಭಗಳಲ್ಲಿ, ಹಂಚಿಕೆ ಪಡೆದವನ, ಹಂಚಿಕೆಯನ್ನು ವಜಾ ಮಾಡಲಾಗಿದೆ 
ಎಂದು ಭಾವಿಸತಕ್ಕದ್ದು: 

(ಎ) ಸರ್ಕಾರಿ ಸೇವೆಯಿಂದ ನಿವೃತ್ತನಾಗಿರುವುದು; 

(ಬಿ) ಯಾವುದೇ ಕಾರಣಕ್ಕಾಗಿ ಪೊಲೀಸ್‌ ಸೇವೆಗೆ ರಾಜೀನಾಮೆ ನೀಡಿರುವುದು ಅಥವಾ ಸೇವೆಯನ್ನು 
ಮುಕ್ತಾಯಗೊಳಿಸಿರುವುದು; 

(ಸಿ) ಹಂಚಿಕೆಯಾದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಭದ್ರತಾ ಠೇವಣಿಯನ್ನು ಮಾಡಿದ ನಂತರ ಹಂಚಿಕೆಯ 
ದಿನಾಂಕದಿಂದ ಹದಿನೈದು ದಿನಗಳೊಳಗಾಗಿ ತನಗೆ ಹಂಚಿಕೆಯಾದ ವಸತಿ ಗೃಹವನ್ನು ಸ್ವಾಧೀನಪಡಿಸಿಕೊಳ್ಳಲು ವಿಫಲನಾಗಿರುವುದು; 

(ಡಿ) ತನಗೆ ಹಂಚಿಕೆಯಾದ ವಸತಿಗೃಹವನ್ನು ಉಪ-ಬಾಡಿಗೆಗೆ ನೀಡಿರುವುದು ಅಥವಾ ಅನಧಿಕೃತ ವ್ಯಕ್ತಿಗಳು ಸ್ವಾಧೀನಹೊಂದಲು 
ಅನುಮತಿಸಿರುವುದು. 

(2) ಹಂಚಿಕೆಯನ್ನು ವಜಾ ಮಾಡಿದ ಅಥವಾ ಹಂಚಿಕೆಯು ವಜಾ ಮಾಡಲಾಗಿದೆ ಎಂದು ಭಾವಿಸಿದ ದಿನಾಂಕದಿಂದ ಮೂವತ್ತು ದಿನಗಳು 
ಮೀರದ ಅವಧಿಗಾಗಿ ವಸತಿಗೃಹಗಳಲ್ಲಿ ಉಳಿದುಕೊಳ್ಳಲು ಹಂಚಿಕೆ ಪಡೆದವನನ್ನು ಅನುಮತಿಸಬಹುದು. ಹಂಚಿಕೆ ಪಡೆದವನು, ಮೂವತ್ತು ದಿನಗಳ 
ಅವಧಿ ಮೀರಿದ ತರುವಾಯವು ತೆರವುಗೊಳಿಸಲು ವಿಫಲನಾದ ಸಂದರ್ಭದಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ, 1963ರ 30ನೇ ಪ್ರಕರಣದ 
ಮೇರೆಗೆ ಹಂಚಿಕೆ ಪಡೆದವನು, ಹೊರ ಹಾಕುವುದಕ್ಕೆ ಗುರಿಯಾಗತಕ್ಕದ್ದು. 

8. ಹಂಚಿಕೆ ಪಡೆದವನ ವರ್ಗಾವಣೆ.- (1) ಹಂಚಿಕೆ ಪಡೆದವನು ಬೆಂಗಳೂರಿನಿಂದ ಬೇರೆ ಕಡೆ ವರ್ಗಾವಣೆಗೊಂಡಾಗ, ಅವನು ಅಂಥ 
ವರ್ಗಾವಣೆಯಾದ ದಿನಾಂಕದಿಂದ ಮೂವತ್ತು ದಿನಗಳೊಳಗೆ ವಸತಿ ಗೃಹವನ್ನು ತೆರವುಗೊಳಿಸತಕ್ಕದ್ದು. 

(2) ಸಾಮಾನ್ಯ ಲೈಸೆನ್ಸ್‌ ಶುಲ್ಕ ಸಂದಾಯದ ಮೇಲೆ ವರ್ಗಾವಣೆಯ ದಿನಾಂಕದಿಂದ ಮೂವತ್ತು ದಿನಗಳು ಮೀರದಂತೆ ವಸತಿ 
ಗೃಹಗಳ ಸ್ವಾಧೀನದಲ್ಲಿರಲು ಹಂಚಿಕೆ ಪಡೆದವನನ್ನು ಅನುಮತಿಸಬಹುದು. 

ಪರಂತು, ವಸತಿಗೃಹದ ಸ್ವಾಧೀನ ಹೊಂದಿರುವ ಹಂಚಿಕೆಪಡೆದವನ ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಬೆಂಗಳೂರಿನಿಂದ ಬೇರೆ ಕಡೆಗೆ 
ವರ್ಗಾವಣೆಗೊಂಡರೆ, ಪೊಲೀಸು ಮಹಾ ನಿರ್ದೇಶಕರು ಮತ್ತು ಪೊಲೀಸು ಮಹಾ ನಿರೀಕ್ಷಕರು, ಹಂಚಿಕೆಪಡೆದವನ ಕೋರಿಕೆಯ ಮೇರೆಗೆ ಸಾಮಾನ್ಯ 
ಲೈಸೆನ್ಸ್‌ ಶುಲ್ಕದ ಮೇಲೆ ಆ ಶೈಕ್ಷಣಿಕ ವರ್ಷದ ಮುಕ್ತಾಯವಾಗುವವರೆಗೆ ಸ್ವಾಧೀನದಲ್ಲಿ ಮುಂದುವರೆಯಲು ಅನುಮತಿಸಬಹುದು. 

9. ದಂಡ ಲೈಸೆನ್ಸು ಶುಲ್ಕ- (1) 5ನೇ ನಿಯಮ ಮತ್ತು 7ನೇ ನಿಯಮಗಳ ಉಪಬಂಧಗಳನ್ನು ಉಲ್ಲಂಘಸಿದಂಥ, ವಸತಿ ಗೃಹಗಳಲ್ಲಿಯೇ 
ವಾಸ್ತವ್ಯವನ್ನು ಮುಂದುವರಿಸಿದ ಹಂಚಿಕೆಪಡೆದವನು ಈ ಮುಂದಿನ ದರಗಳಲ್ಲಿ ದಂಡ ಲೈಸೆನ್ಸು ಶುಲ್ಕವನ್ನು ಪಾವತಿ ಮಾಡಲು ಗುರಿಯಾಗತಕ್ಕದ್ದು. 
ಎಂದರೆ: 

















ಕೋಷ್ಟಕ 

ಕ್ರ ಅವಧಿ ಲೈಸೆನ್ಸು ಶುಲ್ಕದ ದರ 
ಸಂ. 
(1) (2) 3) 
(ಎ) | ಮೊದಲ ತಿಂಗಳಿಗಾಗಿ ಸಾಮಾನ್ನ ಲೈಸೆನ್ಸ್‌ ಶುಲ್ಪದ ಎರಡರಷ್ಟು 
(ಬಿ) | ಎರಡನೆ ಮತ್ತು ಮೂರನೆ ತಿಂಗಳಿಗಾಗಿ ಸಾಮಾನ್ಯ ಲೈಸೆನ್ಸ್‌ ಶುಲ್ಡದ ಮೂರರಷ್ಟು 
(ಸಿ) ಮೂರು ತಿಂಗಳನ್ನು ಮೀರಿದ ನಂತರ ವಸತಿಗೃಹದಿಂದ ಸಾಮಾನ್ಯ ಲೈಸೆನ್ಸ್‌ ಶುಲ್ಕದ ಐದರಷ್ಟು. 

ಹೊರಹಾಕುವವರೆಗೆ/ತೆರವುಗೊಳಿಸುವವರೆಗಿನ ಅವಧಿಗಾಗಿ 

















(೨) ದಂಡ ಲೈಸೆನ್ಸ್‌ ಶುಲ್ಕದ ಜೊತೆಗೆ, ಅವನನ್ನು ಕರ್ನಾಟಕ ಪೊಲೀಸ್‌ ಅಧಿನಿಯಮ, 1963ರ 3ನೇ ಪ್ರಕರಣದ ಪ್ರಕಾರ ಅವನು 
ಹೊರಹಾಕುವುದಕ್ಕೆ ಗುರಿಯಾಗತಕ್ಕದ್ದು. 

10. ಯಾವಾಗಿನಿಂದ ಲೈಸೆನ್ಸ್‌ ಶುಲ್ಕವನ್ನು ವಿಧಿಸಲಾಗುತ್ತದೆ.- ಸಾಮಾನ್ಯ ಪಟ್ಟಿಯ ವಸತಿ ಗೃಹಗಳ ಮೇಲ್ವಿಚಾರಣೆಯಲ್ಲಿರುವ ಕಮಾಂಡೆಂಟ್‌, 
ಮೊದಲನೇ ಬೆಟಾಲಿಯನ್‌, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್‌, ಬೆ೦ಗಳೂರು ಇವರಿಂದ ಹಂಚಿಕೆಪಡೆದವನ ವಸತಿಗೃಹಗಳ ಸ್ವಾಧೀನ 


ಪಡೆದುಕೊಂಡ ದಿನಾಂಕದಿಂದ ವಸತಿ ಗೃಹಗಳ ಲೈಸೆನ್ಸ್‌ ಶುಲ್ಕವನ್ನು, ವಿಧಿಸತಕ್ಕದ್ದು. 


೧೦೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





11. ಹಂಚಿಕೆಪಡೆದವನು ಬೀಗದ ಕೀಯನ್ನು ಹಸ್ತಾಂತರಿಸುವುದು.- ಹಂಚಿಕೆ ಪಡೆದವನು, ತನ್ನ ಹಂಚಿಕೆಗಾಗಿನ ಅವಧಿಯು ಮುಕ್ತಾಯಗೊಂಡ 
ಮೇಲೆ, ಕಮಾಂಡೆಂಟ್‌, ಮೊದಲ ಬೆಟಾಲಿಯನ್‌, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್‌, ಬೆಂಗಳೂರು ಇವರಿಗೆ ವಸತಿ ಗೃಹದ ಬೀಗದ ಕೀಯನ್ನು 
ಹಸ್ತಾಂತರಿಸತಕ್ಕದ್ದು. 

12. ಹಂಚಿಕೆ ಪಡೆದವನಿಂದ ಉಪದ್ರವ, ಇತ್ಯಾದಿಗಳು.- ಯಾರೇ ಹಂಚಿಕೆ ಪಡೆದವನು ವಸತಿಗೃಹಗಳ ಆವರಣಗಳಲ್ಲಿ ಉಪದ್ರವದಂತ 
ಯಾವುದೇ ಕೃತ್ಯ ಮಾಡಿದರೆ ಅಥವಾ ಯಾರೇ ಇತರ ವ್ಯಕ್ತಿಯು ಮಾಡಲು ಅನುಮತಿಸಿದರೆ, ಯಾವುದೇ ನೋಟೀಸು ಇಲ್ಲದೆಯೇ ಹೊರಹಾಕಲು 
ಅವನು ಗುರಿಯಾಗುತ್ತಾನೆ. 

ವಿವರಣೆ... “ಉಪದ್ರವ” ಪದವು ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ 92ನೇ ಪ್ರಕರಣದಲ್ಲಿ ನೀಡಲಾದಂತ ಅರ್ಥವನ್ನು 
ಹೊಂದಿರತಕ್ಕದ್ದು. ಹಂಚಿಕೆ ಮಾಡಲಾದ ಉದ್ದೇಶವನ್ನು ಹೊರತುಪಡಿಸಿ ಯಾವುದೇ ಬೇರೆ ಉದ್ದೇಶಕ್ಕಾಗಿ ಆವರಣ ಬಳಕೆಯು ಸಹ ಇದರಲ್ಲಿ 
ಒಳಗೊಳ್ಳುತ್ತದೆ. 

13. ಲೈಸೆನ್ಸ್‌ ಶುಲ್ಕ ಅತ್ಯಾದಿಗಳ ವಸೂಲಿಗೆ ಸಂಬಂಧಿಸಿದಂತೆ ಇಲಾಖಾ ಮುಖ್ಯಸ್ಥರು/ಬಟವಾಡೆ ಅಧಿಕಾರಿಗಳ ಜವಾಬ್ದಾರಿ.- (1) ಸಂಬಂಧಪಟ್ಟ 
ಇಲಾಖಾ ಮುಖ್ಯಸ್ಥರು ಅಥವಾ ಬಟವಾಡೆ ಅಧಿಕಾರಿಯು, ಹಂಚಿಕೆ ಪಡೆದವನಿಂದ ಪ್ರತಿ ತಿಂಗಳು ಅವನ ವೇತನದ ಬಿಲ್ಲಿನಿಂದ ಲೈಸೆನ್ಸ್‌ ಶುಲ್ಕವನ್ನು 
ವಸೂಲಿ ಮಾಡಲು ಮತ್ತು ಸಂಬಂಧಿಸಿದ ಹಂಚಿಕೆ ಪಡೆದವನು ವರ್ಗಾವಣೆ ಅಥವಾ ನಿವೃತ್ತಿ ಅಥವಾ ಮರಣ ಅಥವಾ ಯಾವುದೇ ಕಾರಣಕ್ಕಾಗಿ 
ಅವನ ಸೇವೆಯು ಮುಕ್ತಾಯಗೊಂಡಿದ್ದರೆ ಆ ಸಂಗತಿಯನ್ನು ಕೂಡಲೇ ಕಮಾಂಡೆಂಟ್‌, ಮೊದಲನೇ ಬೆಟಾಲಿಯನ್‌, ಕರ್ನಾಟಕ ರಾಜ್ಯ ಮೀಸಲು 
ಪೊಲೀಸ್‌ ಬೆಂಗಳೂರು ಮತ್ತು ಸಂಬಂಧಪಟ್ಟ ಕಾರ್ಯ ನಿರ್ವಾಹಕ ಇಂಜಿನಿಯರ್‌, ಲೋಕೋಪಯೋಗಿ ಇಲಾಖೆ ಇವರಿಗೆ ತಿಳಿಸುವ 
ಜವಬ್ದಾರಿಯನ್ನು ಹೊಂದಿರುತ್ತಾರೆ. 

(2) ಹಂಚಿಕೆಪಡದವನು, ತಾನು ಹೊಂದಿರುವ ವಸತಿ ಗೃಹಗಳ ಸಂಬಂಧದಲ್ಲಿ ಹಿಂದಿನ ತಿಂಗಳಿಗಾಗಿನ ಲೈಸೆನ್ಸ್‌ ಶುಲ್ಕವನ್ನು ತನ್ನ ವೇತನದ 
ಬಿಲ್ಲಿನಿಂದ ನಿಯತವಾಗಿ ಕಡಿತ ಮಾಡಲಾಗುತ್ತಿದೆ ಎಂಬುದನ್ನು ಸೂಚಿಸಿ ಪ್ರಮಾಣಪತ್ರವೊಂದನ್ನು ಸಂಬಂಧಪಟ್ಟ ಕಾರ್ಯ ನಿರ್ವಾಹಕ 
ಇಂಜಿನಿಯರ್‌ರವರಿಗೆ ಸಲ್ಲಿಸತಕ್ಕದ್ದು. ಹಂಚಿಕೆ ಪಡೆದವನು ಸ್ವತಃ ಬಟವಾಡೆ ಅಧಿಕಾರಿಯಾಗಿರದ ಪ್ರಕರಣದಲ್ಲಿ ಸಂಬಂಧಪಟ್ಟ ಬಟವಾಡೆ ಅಧಿಕಾರಿಯು 
ಒಪ್ಪಿಗೆ ಸಹಿಯನ್ನು ಅಂಥ ಪ್ರಮಾಣಪತ್ರವು ಹೊಂದಿರತಕ್ಕದ್ದು. 

(3) ಹಂಚಿಕೆ ಪಡೆದವನು ವೇತನವನ್ನು ಮಹಾಲೇಖಪಾಲರು ತೆಗೆಯುವ ಪ್ರತಿ ತ್ರೈಮಾಸಿಕದ ಕೊನೆಯಲ್ಲಿ (ಅ೦ದರೆ ಜನವರಿ, ಏಪ್ರಿಲ್‌, 
ಜುಲೈ ಮತ್ತು ಅಕ್ಟೋಬರ್‌) ಸಂಬಂಧಪಟ್ಟ ಕಾರ್ಯ ನಿರ್ವಾಹಕ ಇಂಜಿನಿಯರ್‌ರವರಿಗೆ ತಾನು ಹೊಂದಿದ ವಸತಿಗೃಹಗಳಿಗಾಗಿನ ಲೈಸೆನ್ಸ್‌ ಶುಲ್ಕವನ್ನು 
ಹಿ೦ದಿನ ತಿಂಗಳಿಗಾಗಿ ತನ್ನ ವೇತನದಿ೦ದ ಕಡಿತ ಮಾಡಲಾಗಿದೆ ಎ೦ಬ ಬಗ್ಗೆ ಒ೦ದು ಪ್ರಮಾಣಪತ್ರವನ್ನು ಸಲ್ಲಿಸತಕ್ಕದ್ದು. 

(4) ಬಟವಾಡೆ ಅಧಿಕಾರಿಯು ವಸತಿಗೃಹಗಳ ಲೈಸೆನ್ಸ್‌ ಶುಲ್ಕದ ಮಾಸಿಕ ವಸೂಲಿ ವಿವರಣೆಯನ್ನು ನಮೂನೆ ಕೆಎಫ್‌ಸಿ ಸಂ.7 (ಅನುಚ್ಛೇ-॥) 
ರಲ್ಲಿ ಮತ್ತು ನೀರು ಸರಬರಾಜು ಶುಲ್ಕಗಳು ಇವುಗಳನ್ನು ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಇಂಜಿನಿಯರ್‌ರವರಿಗೆ ತರುವಾಯದ ತಿಂಗಳ 10ನೇ 
ದಿನಾಂಕದಂದು ಅಥವಾ ಅದಕ್ಕೂ ಮುಂಚೆ ತಪ್ಪದೆ ನಿಯತವಾಗಿ ಕಳುಹಿಸತಕ್ಕದ್ದು. 

(5) ಬಟವಾಡೆ ಅಧಿಕಾರಿಯು ಮೇಲೆ ಹೇಳಲಾದಂತವುಗಳ ಬಗ್ಗೆ ತಿಳಿಸಲು ವಿಫಲಗೊಂಡಲ್ಲಿ, ಸಂಬಂಧಪಟ್ಟ ಕಾರ್ಯ ನಿರ್ವಾಹಕ 
ಇಂಜಿನಿಯರ್‌ರವರು ಅವಶ್ಯಕ ಕ್ರಮಕ್ಕಾಗಿ ಪೊಲೀಸ್‌ ಮಹಾನಿರ್ದೇಶಕರು ಮತ್ತು ಮಹಾ ನಿರೀಕ್ಷಕರ ಗಮನಕ್ಕೆ ಈ ಸಂಗತಿಯನ್ನು ತರತಕ್ಕದ್ದು. 

14. ಠೇವಣಿಗಳು.- ಹಂಚಿಕೆ ಪಡೆದವನು, ಹಂಚಿಕೆಯ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಕಮಾಂಡೆಂಟ್‌. ಮೊದಲನೇ ಬೆಟಾಲಿಯನ್‌, 
ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್‌ ಬೆ೦ಗಳೂರು ಇವರಲ್ಲಿ ರೂ.1000/- ವನ್ನು ಪ್ರಾರಂಭಿಕ ಭದ್ರತೆ ಠೇವಣಿಯನ್ನು ಇಡತಕ್ಕದ್ದು. 

15. ವಸತಿ ಗೃಹಗಳ ಉಸ್ತುವಾರಿ.- (1) ಹಂಚಿಕೆ ಪಡೆದವನು, ತನಗೆ ಹಂಚಿಕೆಯಾದ ವಸತಿ ಗೃಹಗಳ ಸ್ವಾಧೀನದಲ್ಲಿರುವಾಗ, ವಸತಿ ಗೃಹಗಳ 
ಸೂಕ್ತ ಉಸ್ತುವಾರಿ ಮತ್ತು ನಿರ್ವಹಣೆಗೆ ಜವಾಬ್ದಾರನಾಗಿರತಕ್ಕದ್ದು. 

(2) ಹಂಚಿಕೆ ಪಡೆದವನು ವಸತಿ ಗೃಹಗಳ ವಿದ್ಯುಚ್ಛಕ್ತಿ ಮತ್ತು ನೀರು ಬಳಕೆಯ ಸಂಬಂಧದಲ್ಲಿ ಎಲ್ಲ ಬಿಲ್ಲುಗಳ ಪಾವತಿಯನ್ನು 
ಮಾಡತಕ್ಕದ್ದು. 

16. ಹಂಚಿಕೆ ಪಡೆದವನ ಮರಣ. ಹಂಚಿಕೆಪಡೆದವನು, ಸೇವೆಯಲ್ಲಿರುವಾಗ ಮರಣ ಹೊಂದಿದ ಸಂದರ್ಭದಲ್ಲಿ, ಅವನ ಕುಟುಂಬದ 
ಸದಸ್ಯರನ್ನು ಸಾಮಾನ್ಯ ಲೈಸೆನ್ಸ್‌ ಶುಲ್ಕದ ಮೇಲೆ ಹಂಚಿಕೆ ಪಡೆದವನ ಮರಣದ ದಿನಾಂಕದಿಂದ ಆರು ತಿಂಗಳುಗಳ ಅವಧಿಗಾಗಿ ವಸತಿಗೃಹಗಳಲ್ಲಿ 
ಮುಂದುವರಿಯಲು ಅನುಮತಿಸಬಹುದು. 

17. ವಸತಿಗೃಹಗಳ ನಿರ್ವಹಣೆ. - ಲೋಕೋಪಯೋಗಿ ಇಲಾಖೆಯ ಸಂಬಂಧಪಟ್ಟ ಕಾರ್ಯ ನಿರ್ವಾಹಕ ಇಂಜಿನಿಯರ್‌ರವರು ಈ 
ನಿಯಮಗಳ ಅಡಿಯಲ್ಲಿ ಬರುವ ವಸತಿಗೃಹಗಳ ನಿರ್ವಹಣೆಯ ಮೇಲ್ವಿಚಾರಣೆ ಹೊಂದಿದ್ದು ವಾರ್ಷಿಕ ದುರಸ್ಥಿ ಮತ್ತು ನಿರ್ವಹಣೆಯನ್ನು ಕೈಗೊಳ್ಳತಕ್ಕದ್ದು 
ಮತ್ತು ವಸತಿಗೃಹಗಳ ನಿರ್ವಹಣಾ ಕಾಮಗಾರಿಯನ್ನು ಕೈಗೊಳ್ಳಲು ಲೋಕೋಪಯೋಗಿ ಇಲಾಖಾ ಅಧಿಕಾರಿಗಳನ್ನು ಹಂಚಿಕೆ ಪಡೆದವನು 
ಅನುಮತಿಸತಕ್ಕದ್ದು. 

18. ಒಳಬಾಡಿಗೆ ಮತ್ತು ಅನಧಿಕೃತ ಸ್ಪಾಧೀನ.- ಹಂಚಿಕೆ ಪಡೆದವನು ತನಗೆ ಹಂಚಿಕೆಯಾದ ವಸತಿಗೃಹಗಳನ್ನು ಒಳಬಾಡಿಗೆಗೆ ನೀಡಿದ್ದರೆ,- 

(ಎ) ಅನಧಿಕೃತ ಅಧಿಭೋಗದಾರ/ಅಧಿಬೋಗದಾರರು ಅಥವಾ ಒಳಬಾಡಿಗೆದಾರನನ್ನು ಯಾವುದೇ ನೋಟೀಸು ನೀಡದೆ 
ಕೂಡಲೇ ಹೊರಹಾಕತಕ್ಕದ್ದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೪೧ 





(ಬಿ) ಅವನ ಅಂಥ ಒಳಬಾಡಿಗೆಯ ಅವಧಿಗಾಗಿ ದಂಡ ಶುಲ್ಕ ಎಂದು ಸಾಮಾನ್ಯ ಲೈಸೆನ್ಸ್‌ ಶುಲ್ಕದ ಎಂಟರಷ್ಟನ್ನು ಪಾವತಿ 
ಮಾಡಲು ಗುರಿಯಾಗುತ್ತಾನೆ ಮತ್ತು ಇದನ್ನು ಅವನ ವೇತನದಿ೦ದ ವಸೂಲಿ ಮಾಡತಕ್ಕದ್ದು. 
(ಸಿ) ಅವನು ಈ ದುರ್ನಡತೆಗಾಗಿ ಸಂಬಂಧಪಟ್ಟ ನಿಯಮಗಳ ಮೇರೆಗೆ ಶಿಸ್ತು ಕ್ರಮಕ್ಕೆ ಸಹ ಗುರಿಯಾಗುತ್ತಾನೆ. 

19. ವಸತಿ ಗೃಹಗಳ ಹಂಚಿಕೆಯ ಬಗೆಗೆ ತೀರ್ಮಾನ.- ಈ ನಿಯಮಗಳ ಮೇರೆಗೆ ವಸತಿಗೃಹಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಪೊಲೀಸ್‌ 
ಮಹಾ ನಿರ್ದೇಶಕರು ಮತ್ತು ಮಹಾ ನಿರೀಕ್ಷಕರ ತೀರ್ಮಾನವೇ ಅಂತಿಮವಾಗಿರತಕ್ಕದ್ದು. 

20. ಕರ್ನಾಟಕ ಸಿವಿಲ್‌ ಸೇವೆಗಳ ನಿಯಮಗಳ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ 4-ಎ ನಿಯಮದ ಅನುಬಂಧ -॥ರಲ್ಲಿ 
ವಸತಿಗಳು ಎಂದು ಬಳಸುವ ಸರ್ಕಾರಿ ಕಟ್ಟಡಗಳಿಗಾಗಿ ಲೈಸೆನ್ಸ್‌ ಶುಲ್ಕ ನಿಯಮಗಳನ್ನು ಖಂಡ (i) ರಲ್ಲಿ (4) (5) ಮತ್ತು (6)ನೇ ಬಾಬುಗಳ 
ಬದಲಾಗಿ ಈ ಮುಂದಿನವುಗಳನ್ನು ಪ್ರತ್ಯಾಯೋಜಿಸತಕ್ಕದ್ದು, ಎಂದರೆ:- 

(4) ಪೊಲೀಸ್‌ ಮಹಾ ನಿರ್ದೇಶಕರು ಮತ್ತು ಮಹಾ ನಿರೀಕ್ಷಕರು, ಕರ್ನಾಟಕ ರಾಜ್ಯ. 

(5) ಪೊಲೀಸ್‌ ಆಯುಕ್ತರು, ಬೆ೦ಗಳೂರು ನಗರ. 

(6) ಪೊಲೀಸ್‌ ಆಯುಕ್ತರು, ಮೈಸೂರು ನಗರ. 

(6ಎ) ಪೊಲೀಸ್‌ ಆಯುಕ್ತರು, ಹುಬ್ಬಳ್ಳಿ ಧಾರವಾಡ ನಗರ. 

(6ಬಿ) ವಲಯಗಳ ಪೊಲೀಸ್‌ ಮಹಾ ನಿರೀಕ್ಷಕರು. 

21. ಸರ್ಕಾರಿ ನೌಕರರ ವಸತಿಗಳು ಎಂದು ಬಳಸುವ ಸರ್ಕಾರಿ ಕಟ್ಟಡಗಳ ಹಂಚಿಕೆ ಮತ್ತು ಲೈಸೆನ್ಸ್‌ ಶುಲ್ಕ ವಿಧಿಸುವ ನಿಯಮಗಳು 2002ರ 
ತಿದ್ದುಪಡಿ.- ಸರ್ಕಾರಿ ನೌಕರರ ವಸತಿಗಳು ಎಂದು ಬಳಸುವ ಸರ್ಕಾರಿ ಕಟ್ಟಡಗಳ ಹಂಚಿಕೆ ಮತ್ತು ಲೈಸೆನ್ಸ್‌ ಶುಲ್ಕ ವಿಧಿಸುವ ನಿಯಮಗಳು 2002ರ 
16ನೇ ನಿಯಮದ (1) ಮತ್ತು (2)ನೇ ಉಪ-ನಿಯಮಗಳನ್ನು ಬಿಟ್ಟುಬಿಡತಕ್ಕದ್ದು. 

22. ನಿರಸನ ಮತ್ತು ಉಳಿಸುವಿಕೆಗಳು.- (1) ಕರ್ನಾಟಕ ಸರ್ಕಾರಿ ಸಹಾಯಕ ಪೊಲೀಸ್‌ ಸೂಪರಿಂಟೆಂಡೆಂಟ್‌ ಮತ್ತು ಉಪ ಪೊಲೀಸ್‌ 
ಸೂಪರಿಂಟೆಂಡೆಂಡ್‌ ದರ್ಜೆಗಳು ಮತ್ತು ಅದಕ್ಕಿಂತ ಮೇಲಿನ ಪೊಲೀಸ್‌ ಅಧಿಕಾರಿಗಳಿಗೆ ವಸತಿಗೃಹಗಳ ಹಂಚಿಕೆ) ನಿಯಮಗಳು 2005 ಮತ್ತು ಈ 
ಸಂಬಂಧದಲ್ಲಿ ಈ ಮೊದಲು ಹೊರಡಿಸಲಾದ ಯಾವುದೇ ಆದೇಶಗಳನ್ನು ಈ ಮೂಲಕ ನಿರಸನಗೊಳಿಸಲಾಗಿದೆ: 

ಪರಂತು, ಸದರಿ ನಿರಸನವು ಸದರಿ ನಿಯಮಗಳ ಈ ಹಿಂದಿನ ಭಾರಿ ಅಥವಾ ಇದರ ಮೇರೆಗೆ ಕೈಗೊಳ್ಳಲಾದ ಅಥವಾ ಉಂಟಾದ 
ಯಾವುದರ ಮೇಲಾಗಲಿ ಪರಿಣಾಮ ಉಂಟು ಮಾಡತಕ್ಕದ್ದಲ್ಲ ಅಥವಾ ಸದರಿ ನಿಯಮಗಳ ಮೇರೆಗೆ, ಆರ್ಜಿಸಿದ, ಪ್ರಾಪ್ತವಾದ ಅಥವಾ ಗುರಿಯಾದ 
ಯವುದೇ ಹಕ್ಕು, ಬಾಧ್ಯತೆ ಅಥವಾ ಹೊಣೆಗಾರಿಕೆ ಅನ್ವಯವಾಗತಕ್ಕದ್ದಲ್ಲ. 

(2) (0ನೇ ಉಪ-ನಿಯಮದಿಂದ ನಿರಸನಗೊಂಡ ನಿಯಮಗಳಿಗೆ ಯಾವುದೇ ನಿಯಮ ಅಥವಾ ಆದೇಶದಲ್ಲಿನ ಯಾವುದೇ 
ಪರಾಮರ್ಶೆಯು ಈ ನಿಯಮಗಳಿಗೆ ಪರಾಮರ್ಶೆ ಎಂದು ಅರ್ಥೈಸತಕ್ಕದ್ದು. 

(3) (1ನೇ ಉಪ ನಿಯಮದ ಮೇರೆಗೆ ನಿರಸನಗೊಂಡ ನಿಯಮಗಳ ಅಡಿಯಲ್ಲಿ ಪ್ರಾರಂಭಿಸಿದ ಎಲ್ಲಾ ವ್ಯವಹರಣೆಗಳು ಮತ್ತು ಈ 
ನಿಯಮಗಳ ಪ್ರಾರಂಭದ ದಿನಾಂಕದಂದು ಬಾಕಿ ವಿಷಯವು ಈ ನಿಯಮಗಳ ಉಪಬಂಧಗಳಿಗನುಸಾರವಾಗಿ ಮುಂದುವರಿಸತಕ್ಕದ್ದು ಮತ್ತು ವಿಲೆ 
ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 
HOME SECRETARIAT 
NOTIFICATION 
No.HD 276 POSAE 2007, Bangalore, Dated :17-06-2011 

The Karnataka Government (Allotment of Quarters to Police Officers of and above the rank of Assistant Superintendents 
of Police) Rules, 2008 which the Government of Karnataka proposes to make in exercise of the powers conferred by sub-section (1) 
of section 3 read with section 8 of the Karnataka State Civil Services Act, 1978 (Karnataka Act 14 of 1990) read with section 30 and 
section 163 of the Karnataka Police Act, 1963 (Karnataka Act 4 of 1964) and rule 75 of the Karnataka Civil Services Rules is hereby 
published as required by clause (a) of sub-section (2) of section 3 of the Karnataka Civil Services Act, 1978 and sub-section (1) of 
section 163 of the Karnataka Police Act, 1963. 

RULES 
1. Title, application and commencement.- (1) These rules may be called the Karnataka Government (Allotment of 


Quarters to Police Officers of and above the rank of Assistant Superintendents of Police) Rules, 2011. 


೧೦೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





(2) These rules shall apply to the officers of and above the rank of Assistant Superintendents of Police except the officers 
specified in items (4) to (7) of clause (vii) of rule 4-A of the Licence fee rules for Government Buildings used as Residences in 
appendix IV to the Karnataka Civil Services Rules. These rules shall apply to the Government quarters situated in Bangalore which 
are at the disposal of DG and IGP. 

(3) They shall come into force from the date of their publication in the Official Gazette. 

2. Definition.- (1) In these rules, unless the context otherwise requires, 

(a) “Allotment” means the allotment of Government quarters placed at the disposal of the Director General 
and Inspector General of Police to a Police Officer for residential purpose on payment of licence fee; 

(b) “Allottee” means a Police Officer to whom a Government quarters is allotted under these rules; 

(c) “Designated Quarters” means the Government Quarters allotted to officers specified in items (4) to (7) of 
clause (vii) of rule 4-A of the Licence fee rules for Government Buildings used as Residences in appendix 
IV to the Karnataka Civil Services Rules; 

(d) “Family” means wife or husband of a Police Officer, legitimate children and step children residing with 
and wholly dependent of Police Officer; 

(6) “Government” means the State Government. 

(2) All other words and expressions used herein, but not defined shall have the same meaning respectively assigned to 
them in the Karnataka Civil Service Rules and the Karnataka Civil Services (General Recruitment) Rules, 1977. 

3. Eligibility for allotment.- (1) Officers of and above the rank of Assistant Superintendents of Police posted in Bangalore 
to any post, whether under Commissionerate of City Police or any other posts including ex-cadre posts outside the department not 
having own house within city limits of Bangalore are eligible for allotment of quarters under these rules. 

(2) The allotment shall be subject to production of an affidavit to the effect that the allottee police officer does not own a 
house in his name or in the name of his spouse or dependent children in Bangalore Mahanagara Palike or Satellite Towns of 
Bangalore City or a house built on site allotted by the BDA or any other Government organization or Co-operative Societies. The 
Director General and Inspector General of Police may cause such enquiry as he deems necessary to ascertain whether an officer or 
his or her spouse or dependent owns a house or a flat in Bangalore City or in any of the Satellite towns of Bangalore City and after 
such enquiry, he may allot quarters to an police officer and his decision thereon shall be final. Any police officer who has furnished 
false affidavit in this regard shall be liable for disciplinary action for misconduct. 

(3) The Officers, who have availed the benefit of house building advances and subsequently disposed of such property, 
shall not be considered for allotment of quarters under these rules. 

(4) An allottee under these rules shall be permitted to occupy the quarters for a maximum period of five years from the 
date of allotment. 

4. Entitlement of allotment.- (1) Allotment of Government quarters, out of the general pool of quarters available for 
allotment, shall be done on the basis of seniority determined with reference to the date of registration of the application: 

Provided that where more than one application is registered for allotment of quarters on the same date, the inter-se 
seniority of the applicant shall be determined with reference to his age i.e. the person elder in age shall be considered as senior to a 
person who is younger in age. 

(2) Name of eligible applicants shall be entered in a register maintained for the purpose by the Buildings Section in the 
Office of the Director General and Inspector General of Police. 

(3) If an officer refuses to occupy the quarters in terms of the allotment made, he shall forego his seniority. His seniority 
shall be reckoned from the day he applies a fresh again. However, he shall not be eligible for registration on second time within one 


year from the date of allotment made in his favour earlier. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೪೩ 





5. The police officers not eligible for quarters under these rules shall vacate the quarters.- These police officers, 
who are already in occupation of quarters before the commencement of these rules, but not eligible under these rules, shall vacate 
the quarters within a period of sixty days from the date of commencement of these rules, failing which will be liable for penal 
licence fee under rule 9 of these rules. 

6. Payment of licence fee.- (1) The allottee shall pay a licence fee at the rate of ten percent of his gross monthly salary 
or the amount equal to house rent allowance, drawn by him, whichever is more. 

(2) Notwithstanding anything contained in rule 9, the Licence fee for the Government Quarters in occupation of an allottee, 
who or any member of his family has acquired a dwelling house, and does not vacate the quarters thereafter, shall be liable to pay 
Licence fee equal to the amount of rent derived by him from his house. 

7. Termination of allotment.- (1) The allotment shall be deemed to have been terminated, when the allottee,- 

(a) retires from Government Service; 

(b) resigns or ceases to be in the Police Service for any reason; 

(c) fails to occupy the quarters allotted to him within fifteen days from the date of allotment after depositing the security 

deposit within seven days from the date of allotment; 

(d) sub-lets or allows unauthorized persons to occupy quarters allotted to him. 

(2) An allottee may be allowed to stay in the quarters allotted to him for a period not exceeding thirty days after the date of 
termination or deemed date of termination of allotment. In case, such an allottee fails to vacate after the expiry of the period of thirty 
days, the allottee shall be liable for eviction under section 30 of the Karnataka Police Act, 1963. 

8. Transfer of an allottee.- (1) When an allottee is transferred out of Bangalore, he shall vacate the quarters within thirty 
days from the date of such transfer. 

(2) An allottee may be allowed to continue in occupation of the quarters beyond thirty days from the date of transfer on 
payment of normal licence fee: 

Provided that if the allottee in occupation of the quarters is transferred out of Bangalore in the middle of the academic year 
the Director General and Inspector General of Police may, on the request of the allottee, grant permission for continuation of 
occupation till the end of that academic year, at normal licence fee. 

9. Penal Licence Fee.- (1) An allottee, who contravenes the provisions of rule 5 or rule 7 and continues to stay in 


quarters, shall be liable to pay penal licence fee at the following rates, namely:- 


























TABLE 
SL.No Duration Rate of licence fee 
(1) (2) (3) 
(೩) For the first month Two times the normal licence fee 
(b) For the second and third month Three times the normal licence fee. 
(0) For the period beyond three months till eviction / vacation | Five times the normal licence fee 
of quarters. 








(2) In addition to the penal licence fee he shall be liable to be evicted as per section 30 of the Karnataka Police Act, 1963. 

10. Licence fee when charged.- Licence fee of the quarters shall be charged from the date of allottee taking possession 
of the quarters from the Commandant, First Battalion, Karnataka State Reserve Police, Bangalore, who shall be in charge of general 
pool quarters. 

11. Allottee to hand over key.-An allottee shall hand over the key of the quarters to the Commandant, First Battalion, 
Karnataka State Reserve Police, Bangalore, when he ceases to be eligible for allotment. 

12. Nuisance, etc., by an allottee.- If any allottee commits or allows any other person to commit any act of nuisance in 


the premises of the quarters, he shall be liable for eviction without notice. 


೧೦೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





Explanation.- The word ‘Nuisance’ shall have the same meaning assigned to it under section 92 of the Karnataka Police 
Act 1963 and also includes using the premises for any purpose other than the one for which it is allotted. 

13. Responsibility of the Head of Department/ Drawing Officers regarding recovery of licence fee, etc.- (1) It shall 
be the responsibility of the Head of the Department or the Drawing Officer concerned to recover licence fee from the allottee every 
month from his salary bill and intimate the fact of transfer or retirement or death of the allottee concerned or who ceases to be in 
service for any reason, immediately to the Commandant, First Battalion, Karnataka State Reserve Police, Bangalore and the 
concerned Executive Engineer in Public Works Department. 

(2) The allottee shall furnish a certificate to the Executive Engineer concerned specifically indicating that the licence fee 
for the preceding month in respect of the quarters occupied by him has been regularly deducted from his salary bill. Such certificate 
shall have an endorsement of the Drawing Officer concerned in case the allottee is not a Drawing Officer himself. 

(3) An allottee, whose pay is being drawn by the Accountant General, shall furnish a certificate at the end of every quarter 
(i.e., January, April, July and October) to the Executive Engineer concerned 10 the effect that the licence fee for the quarters 
occupied by him has been deducted from his salary for the preceding months. 

(4) The Drawing Officer shall regularly send monthly recovery statement of the licence fee of the quarters in Form KFC 
No.7 (Article-ll) and water supply charges to the Executive Engineer concerned on or before the 10" day of succeeding month 
without fail. 

(5) If the drawing officer fails to intimate as indicated above, the Executive Engineer concerned shall bring this fact to the 
notice of the Director General and Inspector General of Police for such action as may be necessary. 

14. Deposits.- An allottee shall deposit an initial security deposit of Rs. 1,000/- with the Commandant, First Battalion, 
Karnataka State Reserve Police, Bangalore within seven days from the date of allotment. 

15. Upkeep of the quarters.- (1) An allottee, while in occupation of the quarters allotted to him shall be responsible for 
the proper upkeep and maintenance of the quarters and is liable for payment of damage, if any, caused by him to the building. 

(2) The allottee shall ensure the payment of all the bills in respect of consumption of electricity and water of the quarters. 

16. Death of an allottee.-In case of death of an allottee, while in service, his family members may be permitted to 
continue in occupation of the quarters for a period of six months from the date of death of the allottee on the normal licence fee. 

17. Maintenance of the quarters.-The concerned Executive Engineer of the Public Works Department shall be in charge 
of maintenance of the quarters coming under these rules shall carryout annual repair and maintenance and the allottee shall permit 
the Public Works Department authorities to carryout maintenance works of the quarters. 

maintenance and the allottee shall permit the Public Works Department authorities to carryout maintenance works of the 
quarters. 

18. Sub-letting and unauthorized occupation.- If an allottee sub-let the quarters allotted to him,- 

(a) the unauthorized occupant/occupants or sub-leasee shall be evicted summarily without any notice; 

(b) he is liable to pay eight times the normal licence fee as penal fee for the period of such sub-let and the same shall be 

recovered from his salary; 

(c) he shall also be liable for disciplinary action under relevant rules for this misconduct. 

19. Decision on allotment of quarters.-The decision of the Director General and Inspector General of Police on 
allotment of the quarters under these rules shall be final. 

20. Amendment of Karnataka Civil Services Rules.- In the Karnataka Civil Services Rules in appendix IV in rule 4-A of 
the licence fee rules for Government buildings used as Residences in clause (vii) for items (4), (5) and (6) the following shall be 
substituted, namely:- 

“(4) Director General and Inspector General of Police, Karnataka State. 

(5) Commissioner of Police, Bangalore City. 


(6) Commissioner of Police, Mysore City. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೪೫ 





(6A) Commissioner of Police, Hubli-Dharwad City. 

(6B) Inspector General of Police of Ranges.” 

21. Amendment of the Allotment of Government buildings for use as residences of Government Servants and 
levy of licence fee Rules, 2002.- In the Allotment of Government buildings for use as residences of Government Servants and levy 
of licence fee Rules, 2002, in rule 16, sub-rules (1) and (2) shall be omitted. 

22. Repeal and savings.- (1) The Karnataka Government (Allotment of Quarters to Police Officers and above the Ranks 
of Assistant Superintendent of Police and Deputy Superintendent of Police) Rules, 2005 and any orders issued earlier in this regard 
are hereby repealed: 

Provided that the said repeal shall not affect the previous operation of the said rules or anything duly done or suffered 
thereunder or affect any right, liability or obligation acquired, accrued or incurred under the said rules. 

(2) Any reference in any rule or order to the rules repealed by sub-rule (1) shall be construed as a reference to these 
rules. 

(3) All proceedings commenced under the repealed rules under sub-rule (1) and pending on the date of commencement 
of these rules shall be continued and disposed of in accordance with the provisions of these rules. 

By order and in the name of Governor of Karnataka, 
T.N. RAVIPRAKASH 
PR-632 Under Secretary to Government, 
Home Department, (Police Services) 
KANNADA, CULTURE AND INFORMATION SECRETARIAT 
NOTIFICATION 
No: KCIT 66 KMU 2009, Bangalore, Dated: 21.05.2011 

Whereas, The draft of the Hampi World Heritage Area Management Authority Rules 2010, which the Government of 
Karnataka proposes to make in exercise of the powers conferred by sub- section(1) of section 33 of the Hampi World Heritage Area 
Management Authority Act, 2002 (Karnataka Act 18 of 2003) was published as required by sub section (1) of section 33 of the said 
Act vide Notification NoKCIT66 KMU 2009 dated 09.12.2010 in part IV-A of Karnataka Gazette Extra-ordinary dated 
06.01.2011 inviting objections and suggestions from persons likely to be affected thereby within 15 days from the date of publication 
of Draft in the official Gazette; 

Whereas, the said Gazette was made available to the public on 06.01.2011; 

And, whereas no objections and suggestions have been received by the State Government; 

Now, therefore in exercise of powers conferred by sub section (1) of section 33 of Hampi World Heritage Area 
Management Authority Act, 2002 (Karnataka Act 18 of 2003), the Government of Karnataka makes the following rules namely:- 

RULES 
CHAPTER I 
PRELIMINARY 
1. Title and commencement.- (1) These rules may be called the Hampi World Heritage Area Management Authority 
Rules, 2010. 
(2) They shall come into force from the date of their publication in Official Gazette. 
2. Definitions.- In these rules, unless the context otherwise requires,- 

(1) “Act” means the Hampi World Heritage Area Management 

Authority Act 2002 (Karnataka Act 18 of 2003); 

(1) “Form” means a form appended to these rules; 

(iii) “Government” means the State Government of Karnataka; 


(iv) “Section” means the Section of the Act. 


೧೦೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





(v) “ASI” means Archaeological survey of India, 
(vi) “DAM” means Department of Archaeology and Museums, Government of Karnataka. 
CHAPTER ॥ 


AUTHORITY SECURITY FORCE 

3. Authority security force.- Authority security force shall assist the Authority, as far as the security matters are 
concerned mentioned in the Act and in these rules, under the superintendence and control of the Chairperson. 

4. Duties of the Chief of the Authority security force.- It shall be the duty of the chief of the Authority Security Force to 
give immediate information to the Chairperson the reports of attempts to commit, any offence against the provisions of the Act, or 
Karnataka Town and Country Planning Act, (Karnataka Act 11 of 1963) or any rule or bye-laws made there under. 

5. Powers and functions of the Authority security force.- It shall be duty of the Authority security force to,- 

(1) Detect the commission of any offence or attempt to commit or conspiracy to commit offence and identification, 

investigation and prosecution of persons involved in such offence relating to,- 
(a) Unauthorized occupation on any land belonging to the Authority including prevention of encroachments; 
(b 
(c 
( 


Unauthorized construction of buildings and formation of layouts in the land belonging to the Authority; 


Ne 


Buildings constructed in violation of the provisions of Zonal regulations or the plan approved by the Authority; 


Nis 


d Constructions which result in change of land use without prior approval of the authority within the Local planning 
area which is an offence under this Act and the following Acts, namely:- 
(i) The Karnataka Town and Country Planning Act, 1961 (Karnataka Act 11 of 1963). 
(ii) The Karnataka Municipalities Act, 1964 (Karnataka Act 22 of 1964) 
(11) The Karnataka Panchayat Raj Act, 1993 (Karnataka Act 14 of 1993) 
( 


iv) The Karnataka Land Revenue Act, 1964 (Karnataka Act 12 of 1964) 


(2) The Authority Security Force shall cause night patrolling around the monuments wherever necessary as decided by the 


Authority. 


(3) The Security Force shall co-ordinate and cooperate with the Security division of the ASI, DAM, Local authority and also with 


the other departments concerned. 


(4) The Chief of the Security Force shall be the officer declared as the competent officer under clause (a) of sub-section (2) of 


section 37 of the Act for action under the Karnataka Public Premises (Eviction of Unauthorized Occupants) Act, 1974. 


(5) The Authority Security Force shall assist the Authority in enforcing the decisions on security matters, taken from time to 


time. 
(6) The Authority Security Force shall assist the Authority in maintaining the boundaries of the Local planning area. 


(7) ॥ shall be the duty of Chief of the Authority Security Force to send periodical statements or progress reports to the 


Authority. 


(8) In order to achieve the purposes of the Act and these rules, the Chief of the Authority Security Force shall see that the 


security force is always on alert and its men and material are in good condition. 


CHAPTER lll 
STATE LEVEL ADVISORY COMMITTEE 
6. Notice of meeting.- (1) The meeting for the transaction of business of the State Level Advisory Committee shall be 
convened by the Chairperson or the Member Secretary with the express approval of the Chairperson. 
(2) Seven clear day's intimation specifying the date, time and venue of such meeting and the agenda of business to be 


transacted there at, shall be given to the concerned by the Member-Secretary. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೪೭ 





7. Quorum.- For observance of quorum, if the number of members present at a meeting, happens to be less than one 
third (1/3) of the total number, the presiding authority shall, after waiting for 15 minutes, adjourn the meeting to such hour on the 
following or some other future day as he may reasonably fix, and a notice of such adjournment shall be given to the members 
concerned at the earliest, and the business which should have been brought before the original meeting had there been a quorum 
there at, shall be brought up before the adjourned meeting and may be disposed of at such meeting, even if there is no quorum. 

8. Presiding Officer.- The Chairperson shall preside over every meeting. If for any reason the Chairperson, is unable to 
attend the meeting, the Co-Chairperson present at the meeting, shall preside over the meeting of the State Level Advisory 
Committee. 

9. Participation.- No member of the Advisory Committee shall take part in the discussion of or vote on any matter in 
which he has directly or indirectly by himself or his partner and relatives, any share or interest. 

10. Record of proceedings.- (1) Proceedings of the meeting of the state level Advisory Committee shall be recorded and 
after obtaining the approval of the Chairperson caused to be sent to the members concerned by the Member-Secretary within a 
fortnight’s time. 

(2) If any member is not in agreement with the record of proceedings, or any part thereof, he shall communicate about the 
same within seven days to the Member - Secretary for being brought to the notice of the Chairperson and the decision thereon of 
the Chairperson shall be final. 

11. Special meeting.- The Chairperson, if so necessary call for special or emergency meeting of the State Level Advisory 
committee by issuing three days notice. The provisions of rule 6 to 10 shall be followed when convened special or emergency 
meeting. 

12. Information to Government.- The Member-Secretary shall place before the Government the information in regard to 
the record of proceedings and decisions thereto at the earliest opportunity. 

13. Traveling Allowance and Daily Allowance.- The Co-opted members and the experts invited for the meeting under 
Sub-Sections (2) and (3) respectively of section 6 shall be eligible to draw TA and DA as per Annexure ‘A’ to the Karnataka Civil 
Service Rules at the prevailing rates. 

CHAPTER IV 
OTHER FUNCTIONS OF THE COMMISSIONER 
14. Other functions of the commissioner.- In addition to the functions prescribed under sub-section (2) of section 8 of the 
Act, it shall be the duty of the Commissioner to perform the following functions, namely:- 
(1) to convene the meetings of the Authority and conduct of the same and prepare minutes of the meetings and carry 
into effect the resolutions of the Authority; 

Provided that if, in the opinion of the commissioner any resolution of the Authority contravenes any provision of 
the Act or any other law or any rule, notification, regulation or byelaw made or issued under the Act or any other law 
or any order passed by the Government or is prejudicial or detrimental to the interest of the Authority as well the 
heritage, he shall, within fifteen days of the passing of the resolution refer the matter to the Government for the 
orders and inform the Authority at its next meeting, of the action taken by him and until the orders of the Government 
on such reference are received , the commissioner shall not be bound to give effect to the resolution. 

(ii) to furnish to the Government a copy of the minutes or the proceedings of the meetings of the Authority and any 


return or other information which the Government may from time to time call for; 


(iii) to carry out and execute such schemes and works as the Government may direct and incur necessary expenditure 
thereof; 
(iv) to exercise supervision and control over the proceedings of all officers and employees of the Authority except the 


Authority security force in matters of executive administration and dispose of all questions relating to the service of 
such officers and servants and their pay, privileges and allowances; 


(v) to keep and conduct the Authority's correspondence; 


೧೦೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





(vi) 


(il) 


to authenticate by his signature all permissions, orders, decisions, notices and other documents of the Authority and 
the orders of the Authority; and 
to exercise supervision and control over the accounts and records of the Authority. 
CHAPTER V 
DUTIES OF PLANNING OFFICER 


15. Duties of the Planning Officer.- Subject to the provisions of sub-section (2) of section 9, the duties of the Planning 


Officer, in accordance with the provision of the Act and the Rules, shall be ,- 


to assist the Authority in the task to prepare the Development Plan and the Site Management Plan for the 
Heritage Area; 
to assist the Authority in formulation of Schemes that may be necessary for implementing the development plan 


for the Heritage Area. 


(iii) to assist the Authority in securing and coordinating in execution of the development plan, other planning 


schemes and the development of the Heritage area in accordance with the said plan and schemes, approved by 


the Authority and the Government; and 


(iv) to do such other acts and things related to planning and development, as may be entrusted by the Authority. 


CHAPTER VI 
DUTIES OF ACCOUNTS OFFICER 
Duties of the Accounts Officer.- It shall be the duty of the Accounts Officer of the Authority,- 

to carry out maintenance of the Account of the Authority; 
to prepare the Annual statement of Accounts and the Balance Sheet for submission to the Commissioner; 
to perform such other duties related to finance that the Commissioner may assign in relation to the accounting and 
preparation of Budget of the Authority. 

CHAPTER VIl 

OTHER FUNCTIONS OF THE AUTHORITY 


17. Other functions of the Authority.- Subject to the provisions of the Act, the Authority shall perform the following 


functions, namely:- 


(1) 


The Authority shall prepare the Site Management Plan or Master plan of conservation of the Heritage Area after taking 
into consideration all aspects, providing for comprehensive management of all Archaeological sites and monuments, 
objects and artifacts, rocks and water systems, wild life, vegetation and other environs within the Heritage Area; and 
take up steps and outline the method and procedure for the implementation of the Plan so prepared and to monitor its 
progress from time to time. 
The Authority shall take steps for conservation of the entire landscape with the whole of the natural and archaeological 
and cultural resources of the site together with the other environs with a view to conserve the same as well as enhance 
their natural manifestations within the archaeological parameters; 
The Authority shall cause the development of the landscape of the Heritage Area with a view to support the tourism by 
catering to the basic needs and by creating adequate facilities for the visitors and tourists and also with a view to take 
due care of the locals of the Heritage Area by providing them with the basic civic amenities and by covering their 
reasonable needs, with due regard to the archaeological parameters; 
The Authority shall coordinate with ASI in its activities and the DAM in the maintenance and up keep of the 
Archaeological sites, monuments within their respective jurisdictions; 
CHAPTER VIll 
ANNUAL BUDGET 


18. Annual budget preparations by the Commissioner of the Authority.- The Commissioner of the Authority shall in 


the month of December of each year, prepare and submit to the Authority a Budget containing detailed estimates of income and 


expenditure of the Authority for the ensuing financial year commencing on the first day of April next following together with a 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೪೯ 





complete account of the actual and expected receipts and expenditure for the financial year ending on the 31° day of March next 
following along with other details in such proforma as may be required by the Government. 

19. Proceedings of Annual Budget.- (1) The Authority shall decide upon the appropriations, and the ways and means 
contained in the Budget of the year to commence on the first day of April next following. Three copies of the Budget as passed by 
the Authority shall be sent to the Government. 

(2) In such Budget estimate, the Authority shall among other things,- 

(೩) make adequate and suitable provisions for such service as may be required for the fulfillment of the several 
duties imposed on the Authority by the Act and these Rules; 

(0) provide for the payment, as they fall due of all installments of the principal and interest for which the Authority 
may be liable in respect of loans contracted by it; 

(0) provide for the payment of all sums payable to the Government and other Government agencies. 

(6) allow for a balance at the end of the said year of not less than such sum as may be required to meet the 
establishment charges for a period of three months. 

CHAPTER IX 
ANNUAL REPORT 

20. Annual Report of the Authority.- (1) The Authority shall submit to the Government, its Annual Report for each 

financial year, before the 30" day of June of the succeeding year, in Form-l 

(2) The Report shall include activities of the Authority, financial position, officers and staff, action taken on the matters 

referred to by the State Government, during the financial year. 

(3) The report shall also include a summary of the proceedings of the State Level Advisory Committee. 

CHAPTER X 
BORROWALS 
21. Power of Authority to borrow money.- (1) The Authority may, in pursuance of a resolution passed at a meeting, 
borrow by way of loan, debenture or otherwise, on the security of all or any of the fees and dues authorized by or under the Act, any 
sums of money which may be required,-- 
(a) for the construction of works, 
(b) for the acquisition of lands and buildings, or 
(c) to pay off any debt to the Government, or 
(d) to repay a loan previously raised under the Act or any other law previously in force: 
Provided that,- 
[i) no loan shall be raised without the previous sanction of the Government, and 
[ii the amount of the loan, the rate of interest and the terms including the date of floating, the time and method of 
repayment and other matters shall be subject to the approval of the Government. 

(2) When any sum of money has been borrowed under sub-rule (1),- 

(a) no portion thereof shall, without the previous sanction of the Government be applied to any purpose other than 
that for which it was borrowed; 

(b) no portion of any sum of money borrowed under clause (a) of the sub-rule (1) shall be applied to the payment of 
salaries or allowances to the officers or servants of the Authority other than those exclusively employed for the 
construction of works of which the money was borrowed; 

(c) every correction or alteration in accounts shall be made neatly in red ink (single line being drawn through the 
original entry and be corrected, and attested by the initials of the Accounts Officer. All corrections and 
alterations in books and vouchers shall likewise be attested. Erasures, whiteners shall be absolutely forbidden 


and no document with use of an erasure or whitener, unless duly attested, shall be accepted. 


೧೦೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





(6) All sums received in the office of the Authority or paid into any Bank to the credit of the Authority shall be taken 
into account under the appropriate head and the entries shall be initialed by the Accounts Officer and the 
Commissioner of the Authority. 

(3) In the preparation and control of any bills, travelling allowance bills and contingent bills, the rules contained in the 

State Financial Code and in the State Treasury Code shall apply. 
(4) Postage stamps shall be purchased and issued for use in the Authority's office. The charges for postage stamps shall 


be drawn on separate contingent bills. 


(5) The expenditure shall be classified under the following major and minor heads:- 





(d) Contingencies i) Rent rates and taxes 

ii) Postage and Telegrams 
iii) Stationery 

iv) Books and Periodicals 

Vv) Electric & lighting charges 
vi) Telephone charges 


vii) Printing charges 


viii) Furniture 


ರ ಬಯ ಇರವು ಸಾಸ್‌ -, ಮರಾ ಜಾಮ ಬಾಹು ಜಯೂಷ್ಯ್ಯು ಸಹಾಯ 


ix) Miscellaneous 
(6) Law charges (i) Lawyers fees 
(ii) Stamp charges 
(iii) Court fees 
(f) Loans and Advances (1) Repayment of loans 
(ii) Interest on loans 
(111) Loans and advances 


(0) Other charges 


( 
(iii) Maintenance and repairs 
ES. 4 Md ಜ್‌ 
CHAPTER Xl 
ACCOUNTS AND AUDIT 

22. Adoption of the Karnataka Financial Code 1958.- The Authority shall follow the provisions of the Karnataka 
Financial Code, 1958 and adopt and maintain such books and registers and forms prescribed, in addition to the ones mentioned in 
Form-2. 

23. Audit.- Accounts of the Authority shall from time to time at the least once in every year be audited by the Controller of 


State Accounts and also by such other agency as the State Government may think fit. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೫೧ 





24. Notice to Authority by the auditor.- (1) The auditor shall give to the Authority a notice of not less than two weeks 
earlier in writing of the date on which he proposes to commence the audit: 

Provided that, notwithstanding anything contained in this rule, the auditor may, for special reasons which shall be 
recorded in writing, give shorter notice than two weeks or commence a special or detailed audit on the authority without giving 
notice. 

(2) The Auditor or auditors shall, for the purposes of their duties shall, have access to all the accounts and other records 
of the ‘Authority’. 

25. Form of auditors report.-The manner in which the accounts of the Authority are to be audited and the contents of the 
auditor's report shall be as indicated in Form-3. 

26. Audit Report to the Authority and the Government.- The Auditor, shall within three months after the completion of 
audit forward a copy of the Audit Report to the Authority, and to the State Government. 

27. Publication of Accounts.- The audited annual accounts of receipts and expenditure shall be open to public 
inspection and with the approval of the State Government, shall be published in the State Official Gazette. 

FORM- 1 
(See Rule 20] 
Annual Administrative Report of the Hampi World Heritage Area Management Authority for the yea .......-...---ernnnenene 
(1) Administration,- 
[1) Constitution of the Authority. 
[2) Names of the members of the Authority and their capacity. 


[3) Number of meetings conducted and reasons for not conducting such numbers of meetings as stipulated in Section 4 of the 


Act. 

[4) Names of such members who were continuously absent in the meetings. 
[5) Constitution of Committee and Sub-Committees of the Authority. 

[6) Meetings conducted by the Committees and Sub-Comnittees. 

[7) Officers and Staff of the Authority. 

[8) Premises for the Authority, officers and staff. 

[9) Furniture and stationery. 


[10) Immovable property of the Authority. 

[11) Motor vehicles, equipment, fixtures. 

[12) Books, forms, Management of Records. 

[13) Cash, precious materials, important Records and Files, their custody and protection. 
(2) Budget and Schemes,- 


[1) Annual Receipts and Expenditure 





Name of the Works, Buildings, Expenditure, Actual progress till the end| Expenditure Current year 


Schemes, Service. of the last year 

















1 2 3 





[2) Reasons for slow progress, if any, of the work referred in item (1). 
[3) Revision of schemes, projects if any, reasons for the revisions. 
[4) Defaulting agencies and departments, action taken on such agencies and departments. 
[5) Present status of the Authority Fund,- 
[i] [a) Name of the Bank in which the Fund is deposited. 
[b) Account number and nature of the Account. 


[c) Balance. 


೧೦೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





[ii] Deposits and nature of the deposits. 
[ili] Loans raised and its expenditure. 
[iv] Grants, subventions, Contributions, Donations Gifts. 
[6) Maintenance of Accounts and Audit and their stage. 
[7) Misappropriation and loss of money, loss of property, encroachment of the property, theft if any during the financial year. Action 
taken and or recommended. 
[8) Inspections of the projects, and schemes by the Commissioner, his officers or authorized agencies, notes on such inspections 
and actions taken by the executing agencies. 
[9) Any other important matter with remarks. 
[3) State Level Advisory Committee,- 
1) Brief resume of the Meetings and record of meetings held by the State Level Advisory Committee during the year. 
2) Brief resume of the Advice given by the State Level Advisory Committee to the Authority on important matters during the year. 
3) Brief resume of the compliance with reference to the above. 
Form-2 
(See Rule 22) 
1. Maintain of Accounts Books, Registers and Ledgers.- (1) The following registers shall be maintained in the 
Authority's Office in connection with the Authority Fund,- 
(a) A pay book. 
(b) Ledger Accounts. 
(c) Cash book. 
(d) A demand, collection and balance register to watch the realization of contributions. 
(e) Register showing the recoveries to be made. 
(f) Register of demand and collections of rent or land revenue in respect of land and properties of the Authority. 
(0) The miscellaneous receipt registers with receipt books and counter-foils. 
(h) Register of Contingent charges. 
(i) Stamp Register. 
(1) Register of securities, stocks and debentures. 
(k) The establishment and audit register. 
(1) Stock Books showing receipts, issue and balance relating to:- 
Stationery and printed forms; 
Furniture; and 
Cycles, typewriters, computers, water coolers, 
Air conditioners, tools, and plants and other stores 
(m) Permanent advance accounts. 
(n) Register of immovable properties 
(0) Register of dead stock articles. 
(2) In maintaining its accounts, the Authority shall observe the following procedures, namely:- 
(a) The accounts shall be maintained separately for each financial year. 
(b) All books of accounts and register shall be strongly bound. 
(0) The pages of all account books shall be serially numbered and each page shall be stamped with the Authority’s seal. 
(d) The pages of receipt books shall, before issue, be likewise stamped and the commissioner shall record on each book, 


before issue a certificate of the number of pages its contains. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೫೩ 





Form-3 
Auditors Reports 
(See rule 25) 
(1) In auditing the accounts of the Authority fund, the auditor shall verify the cash balance and state in the report whether 
the cash was readily forthcoming for verification. 
(2) The auditor shall in the course of the audit, verify the debentures, share certificates, Government bonds and other 
securities and the bank pass books and report whether they were found correct. 
(3) The auditor shall report, among other points arising in audlit,- 
(೩) Whether the accounts and registers required to be maintained are kept properly; 
(b) Whether the contributions and other receipts due to the Authority have been realized at the proper time and 
whether due steps have been taken to recover the sums overdue if not in which cases such action has not been 


taken; 


ಹ 
೧ 
Nis 


Whether all collections have been brought to account promptly; 


= 


Whether any contribution has been remitted or reduced and if so, whether it was done with proper authority; 


~~ 
D 
Ns 


Whether the expenditure incurred is in accordance with the sanctioned budget and if there are deviations from 
such budget, what are the deviations; 

(ಗಿ Whether every item of expenditure has been sanctioned by the competent authority and is supported by a 

proper voucher; 

(9) Whether there is any item of expenditure which in the opinion of the auditor, is prima facie extravagant; and 

(h) Whether the money not required for immediate expenditure have all been deposited in banks and surplus funds 

have been properly invested. 

(4) The auditor shall report any material impropriety or irregularity which he may observe in the expenditure in the 
collection of contributions due to the Authority or in the Accounts, and also all cases of loss or waste of money together with names 
of persons directly or indirectly responsible for the loss or waste. 

(5) The auditor shall append to this report,- 
a 
b 


Nes 


A statement of receipt and charges under the budget heads; 
A statement of income and expenditure; 

c 
d 


A consolidated statement of assets and liabilities; 


( 
( 
( 
( 


EE ಮ 


A statement of debentures, shares certificates, Government bonds and other securities; and 

(6) A consolidated statement of demand, collections and balance of all items of revenue including contributions, amounts, 

etc, both arrears and current, outstanding, whether in cash or in kind. 

(5) The auditor shall prepare an abstract of the audited accounts (receipts, charges and balance sheet) and submit three 
copies thereof along with the audit report. 
By order and in the name of Governor of Karnataka, 
K.Sudhakar Shetty 

PR-492 Deputy Secretary to Government 


Kannada, Culture and Information Department 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 141 ಎಂಆರ್‌ 2011, ಬೆಂಗಳೂರು, ದಿನಾಂಕ:05/05/2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 11(1)() ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬೀದರ್‌ ಜಿಲ್ಲೆಯ ಬಸವಕಲ್ಯಾಣ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ:- 


೧೦೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ಸದಸ್ಯರ ಹೆಸರು 

ಶ್ರೀ / ಶ್ರೀಮತಿ 

1 ಹಣಮಂತ ಬಿನ್‌. ಅಣ್ಣೆಪ ದರ್ಜೆ, ಮು:ಪೋಃಹಿರಿಣಗಾಂವ, ತಾ:ಬಸವಕಲ್ತ್ಮಾಣ 

2 ಘಾಳಪ ಮಡಿವಾಳಪ ಕಾಮಶೆಟ್ಟಿ ಮು:ಪೋ: ಹುಲಸೂರು, ತಾ:ಬಸವಕಲ್ಲಾಣ 

3 ಲಕ್ಷ್ಮಣ ಹೊನ್ನಪ್ಪ ಗುಂಜೋಟೆ ಮು:ಮಂಠಾಳ, ತಾ:ಬಸವಕಲ್ವಾಣ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಂಜುಂಡಪ್ಪ 


8 























ಪಿ.ಆರ್‌.552 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 56 SRR 2011, Bangalore, Dated:10.06.2011 
In the Schedule to the Notification No. DPAR 52 SRR 99, Dated:29.11.2002 after the entries appearing in columns 3 and 
4, pertaining to all the Departments mentioned in column 2, the words, 'FDA/Assistant, SDA/ Junior Assistant’ shall be inserted with 
immediate effect. 
By order and in the name of Governor of Karnataka, 
DEVARAJU 
PR-646 Under Secretary to Government - |, 
Department of Personnel & Administrative Reforms 
(Service Rules) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 368 ವೆಚ್ಚ-12/11, ಬೆಂಗಳೂರು, ದಿನಾಂಕ:12.04.2011 
ಆರ್ಥಿಕ ಇಲಾಖೆಯ ಗಣಕ ಕೋಶದಲ್ಲಿ (Computer ೦6॥), ಅಳವಡಿಸಿಕೊಂಡಿರುವ 11610/8166 Budget Information System (1815) 
ತಂತಾಂಶಕ್ಕೆ ತಾಂತಿಕ ಸಹಾಯ ಪಡೆಯುವ ಸಲುವಾಗಿ ಶ್ರೀ ರಾಜೇಂದ, ಪೋಗಾಮರ್‌ ಮತ್ತ ಶೀ ಪದೀಪ್‌, ಸಹಾಯಕ ಪೋಗಾಮರ್‌ 
ಇವರುಗಳನ್ನು ಕಮವಾಗಿ ಮಾಸಿಕ ₹.25,000 ಹಾಗೂ ₹.16,000 ಸಮಾಲೋಚನ ಶುಲ್ಕದೊಂದಿಗೆ ವೈಯಕ್ತಿಕ ಸಮಾಲೋಚಕರ ಆಧಾರದ ಮೇಲೆ 
ದಿನಾಂಕ: 01.03.2011 ರಿ೦ದ 28.02.2012 ರವರೆಗೆ ನೇಮಿಸಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ 
ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಆರ್ಥಿಕ ಇಲಾಖೆಯು ದೃಢ ಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.376 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 341 ವೆಚ್ಚ-12/11, ಬೆಂಗಳೂರು, ದಿನಾ೦ಕ:31.03.2011 
ವಾಣಿಜ್ಯ ತೆರಿಗೆ ಆಯುಕ್ತರ ಕೋರಿಕೆಯಂತೆ, ಇಲಾಖೆಗೆ ಅಗತ್ಯವಿರುವ 100 ವಾಹನ ಚಾಲಕರ ಸೇವೆಯನ್ನು ಮಾಸಿಕ ₹8.80 ಲಕ್ಷಗಳ 
ವೆಚ್ಚದಲ್ಲಿ ನೇರವಾಗಿ M/s ಕಾರ್‌ ಡೈವರ್ಸ್‌ ಎಂಪ್ಲಾಯಿಮೆಂಟ್‌ ಕೋ-ಆಪರೇಟಿವ್‌ ಸೊಸೈಟರವರಿಂದ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ, ಅಧಿಸೂಚನೆ ಸಂಖ್ಯೆ: ಆಇ 193 ವೆಚ್ಚ- 
12/2009, ದಿನಾಂಕ: 20.02.2009 ರಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ನೀಡಲಾಗಿದ್ದ ವಿನಾಯಿತಿಯನ್ನು ಎರಡು 
ವರ್ಷದ ಅವಧಿಗೆ ವಿಸ್ತರಿಸಲಾಗಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ದೃಢ ಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.356 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೫೫ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 252 ವೆಚ್ಚ-12/11, ಬೆಂಗಳೂರು, ದಿನಾಂಕ: 31.03.2011 
ಆಯುಷ್‌ ಇಲಾಖೆಗೆ ರಾಜ್ಯ ವಲಯದ ೪.22.00 ಲಕ್ಷ ಹಾಗೂ ಕೇಂದ್ರ ಪುರಸ್ಕೃತ ಯೋಜನೆಯಡಿಯ ₹.53.00 ಲಕ್ಷ ಹೀಗೆ ಒಟ್ಟು 
₹.75.00 ಲಕ್ಷ ಮೊತ್ತದ ಹೋಮಿಯೋಪತಿ ಔಷಧಗಳನ್ನು ನೇರವಾಗಿ ಕೇರಳ ರಾಜ್ಯ ಸರ್ಕಾರದ ಅಂಗ ಸಂಸ್ಥೆಯಾದ ಕೇರಳ ರಾಜ್ಯ ಕೋ-ಆಪರೇಟಿವ್‌ 
ಫಾರ್ಮಸಿ ಲಿಮಿಟೆಡ್‌ (೧೦1/೦೦), ಕೇರಳ ಸಂಸ್ಥೆಯಿಂದ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ- 
1999ರ ಕಲ೦ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ದೃಢ 
ಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.357 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 249 ವೆಚ್ಚ-12/11, ಬೆಂಗಳೂರು, ದಿನಾಂಕ: 30.03.2011 
ದಿನಾಂಕ: 29.01.2011 ರಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದ ದಿವಂಗತ ಶೀ ಎಸ್‌.ನಿಜಲಿಂಗಪ್ಪ ಸ್ಮಾರಕವನ್ನು ಲೋಕಾರ್ಪಣ ಮಾಡುವ 
ಸಮಾರಂಭವನ್ನು ನಡೆಸುವುದಕ್ಕೆ ಸಂಬಂಧಿಸಿದಂತೆ ₹.19.00 ಲಕ್ಷಗಳ ವೆಚ್ಚದಲ್ಲಿ ಕಾರ್ಯಕಮ ನಿರ್ವಹಣೆ ಹಾಗೂ ಸಾಮಗಿಗಳ ಖರೀದಿಯನ್ನು 
ನೇರವಾಗಿ ನಡೆಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ 
ಚಲಾಯಿಸಿ ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.334 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 275 ವೆಚ್ಚ-12/11, ಬೆಂಗಳೂರು, ದಿನಾಂಕ: 30.03.2011 
ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ವಾಣಿಜ್ಯ ತೆರಿಗೆ ಇಲಾಖೆಯ ಕಟ್ಟಡ ಕಾಮಗಾರಿಗಳನ್ನು ₹.45.00 ಲಕ್ಷ ವೆಚ್ಚದಲ್ಲಿ ರಾಜ್ಯ ಸರ್ಕಾರದ 
ಸ್ವಾಮ್ಯ ಸಂಸ್ಥೆಯಾದ ಕರ್ನಾಟಕ ರೂರಲ್‌ ಇನ್‌ಫಾಸ್ಟ ಕ್ಷರ್‌ ಡೆವಲಪ್‌ಮೆಂಟ್‌ ಲಿಮಿಟೆಡ್‌ (ಹಿಂದಿನ ಭೂ ಸೇನಾ ನಿಗಮ) ಇವರಿಗೆ ನೇರವಾಗಿ 
ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲ೦ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕೆ.ಆರ್‌.ಐ.ಡಿ.ಎಲ್‌ ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ.ಟಿ.ಪಿ.ಪಿ ಅಧಿನಿಯಮ ಮತ್ತು 
ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ನಿರ್ಮಾಣ ಕಾಮಗಾರಿ ಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಆರ್ಥಿಕ ಇಲಾಖೆಯು 
ದೃಢ ಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.335 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 342 ವೆಚ್ಚ-12/11, ಬೆಂಗಳೂರು, ದಿನಾಂಕ: 01.04.2011 
ಖಜಾನೆ ಇಲಾಖೆಯ 900 ಗಣಕ ಯಂತಗಳಿಗೆ ಒಟ್ಟು ₹2,53,956.32 ಗಳ ವೆಚ್ಚದಲ್ಲಿ ಖ/s Asiaa ೮೩೩ ರವರಿಂದ ನೇರವಾಗಿ 
‘Kaspersky’ Antivirus ಗಳನ್ನು ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ 


೧೦೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ಪದತ್ತವಾದ ಅಧಿಕಾರ ಚಲಾಯಿಸಿ, ಅಧಿಸೂಚನೆ ಸಂಖ್ಯೆ: ಆಇ 132 ವೆಚ್ಚ-12/2010, ದಿನಾಂಕ: 17.02.2010 ರಲ್ಲಿ ಖಜಾನೆ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ನೀಡಲಾಗಿದ್ದ ವಿನಾಯಿತಿಯನ್ನು ಒಂದು ವರ್ಷದ ಅವಧಿಗೆ ವಿಸ್ತರಿಸಲಾಗಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಖಜಾನೆ ಇಲಾಖೆಯು ದೃಢ ಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.332 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 110 ವೆಚ್ಚ-12/11, ಬೆಂಗಳೂರು, ದಿನಾಂಕ: 19.03.2011 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿನ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಉತ್ತಮ ಗುಣಮಟ್ಟದಲ್ಲಿ ವಿನ್ಯಾಸ ಮತ್ತು 
ಕಾಲಮಿತಿಯಲ್ಲಿ ಅನುಷ್ಠಾನಗೊಳಿಸಲು ಹಾಗೂ ಸಾಧ್ಯವಿರುವ ಕಡೆಗಳಲ್ಲೆಲ್ಲಾ ಸರ್ಕಾರಿ/ಖಾಸಗಿ ಸಹಭಾಗಿತ್ವದಲ್ಲಿ ಹಣಕಾಸು ಕೋಢೀಕರಣ ಮತ್ತು 
ಉತ್ತಮ ತಾಂತಿಕತೆ ಒದಗಿಸಲು ಕಾರ್ಯಕಮ ನಿರ್ವಹಣಾ ಘಟಕವನ್ನು (Programme Management Unit) ಸ್ಥಾಪಿಸುವ ಕಾರ್ಯವನ್ನು ನೇರವಾಗಿ 
ಕೆ.ಐ.ಪಿ.ಡಿ.ಸಿ. ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ 
ಅಧಿಕಾರ ಚಲಾಯಿಸಿ ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢ ಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.272 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 184 ವೆಚ್ಚ-12/11, ಬೆಂಗಳೂರು, ದಿನಾಂಕ: 19.03.2011 
ಧಾರವಾಡ ಮತ್ತು ಗುಲ್ಬರ್ಗಾ ಹೈಕೋರ್ಟ್‌ ಸಂಚಾರಿ ಪೀಠಗಳ ಸರ್ವರ್‌ಗಳಿಗೆ ಒರ್ಯಾಕಲ್‌ ಸಾಪ್ಟವೇರ್‌ನ ಒಟ್ಟು 60 ಲೈಸೆನ್ಸ್‌ಗಳನ್ನು 
ಸ್ಸ್‌ 6.39,521/- ವೆಚ್ಚದಲ್ಲಿ ನೇರವಾಗಿ ಭಾರತ ಸರ್ಕಾರದ ಸಂಸ್ಥೆಯಾದ ಮೆ: ಎನ್‌.ಐ.ಸಿ.ಎಸ್‌.ಐ. ನಿಂದ ಖರೀದಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಸಿ.ಆ.ಸು. ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಸಿ.ಆ.ಸು. ಇಲಾಖೆಯು ದೃಢ ಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.273 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 224 ವೆಚ್ಚ-12/11, ಬೆಂಗಳೂರು, ದಿನಾಂಕ: 19.03.2011 
ಮಿಥಿಕ್‌ ಸೊಸೈಟ ಕಟ್ಟಡ, ಬೆಂಗಳೂರು ಇಲ್ಲಿರುವ ಕರ್ನಾಟಕ ಮಾಹಿತಿ ಆಯೋಗದ ಕಛೇರಿಗೆ ಅಗತ್ಯ ಪೀಠೋಪಕರಣಗಳನ್ನು 10.00 
ಲಕ್ಷಗಳ ವೆಚ್ಚದಲ್ಲಿ ಪೂರೈಸುವ ಕಾರ್ಯವನ್ನು ನೇರವಾಗಿ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮಕ್ಕೆ (ಕೆ.ಎಸ್‌.ಎಫ್‌.ಐ.ಸಿ) ಒದಗಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಸಿ.ಆ.ಸು. ಇಲಾಖೆ 
(ಜನಸ್ಪಂದನ)ಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕೆ.ಎಸ್‌.ಎಫ್‌.ಐ.ಸಿ ಸಂಸ್ಥೆಯು ಈ ಕಾರ್ಯವನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ.ಟಿ.ಪಿ.ಪಿ ಅಧಿನಿಯಮ ಮತ್ತು 
ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಸಿ.ಆ.ಸು. (ಜನಸ್ಪಂದನ) ಇಲಾಖೆಯು 
ದೃಢ ಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.274 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೫೭ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 1059 ವೆಚ್ಚ-12/10, ಬೆಂಗಳೂರು, ದಿನಾಂಕ: 19.03.2011 
ತೆರದಾಳ ಪುರಸಭೆಗೆ ರಾಜ್ಯ ಹಣಕಾಸು ಆಯೋಗದ ಮುಕ್ತ ನಿಧಿಯಿಂದ ಒದಗಿಸಿರುವ ಹಣದಿಂದ ಎಲ್ಲಾ 23 ವಾರ್ಡ್‌ಗಳಲ್ಲಿ ₹.1.00 
ಲಕ್ಷದಿಂದ ₹.8.00 ಲಕ್ಷದವರೆವಿಗೆ ವಿವಿಧ ಕಾಮಗಾರಿಗಳನ್ನು ತೆಗೆದುಕೊಳ್ಳಲು ಅನುದಾನವನ್ನು ವಿವಿಧ ಚಿಕ್ಕ ಕಾಮಗಾರಿಗಳಿಗೆ ವಿನಿಯೋಗಿಸುವ ಬದಲು 
ಪುರಸಭಾ ವ್ಯಾಪ್ತಿಯಲ್ಲಿ ಅಗತ್ಯವಿರುವ ಹಾಗೂ ಪುರಸಭೆಗೆ ಆಸ್ತಿ ಸೃಜನೆಯಾಗುವ (Capital 8556) ಕಾಮಗಾರಿಯನ್ನು ತೆಗೆದುಕೊಳ್ಳಲು ₹152 
ಕೋಟಿಗಳ ವೆಚ್ಚದ ತೆರದಾಳ ಪುರಸಭೆಯ ರಾಜ್ಯ ಆರ್ಥಿಕ ಆಯೋಗದ ಮುಕ್ತ ನಿಧಿಯ ಕಾಮಗಾರಿಯನ್ನು ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ 
ಅಭಿವೃದ್ಧಿ ನಿಗಮಕ್ಕೆ (ಹಿಂದಿನ ಕರ್ನಾಟಕ ಭೂಸೇನಾ ನಿಗಮ) ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 
ಕೆ.ಆರ್‌.ಐ.ಡಿ.ಎಲ್‌ ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ.ಟಿ.ಪಿ.ಪಿ ಅಧಿನಿಯಮ ಮತ್ತು 
ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢ 
ಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.275 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಎಫ್‌ಡಿ 02 ಎಸ್‌ಆರ್‌ಎ 2010, ದಿನಾಂಕ: 11.02.2011 
ದಿನಾಂಕ:22.11.2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ಅಧಿಸೂಚನೆ ಸಂಖ್ಯೆ: ಎಫ್‌ಡಿ 02 ಎಸ್‌ಆರ್‌ಎ 2010, 
ದಿನಾಂಕ:19.11.2010ರ ಪುಟ-2ರ ನಿಯಮ "4ಎ ರ ಉಪ ನಿಯಮ (1ರ' ನಾಲ್ಕನೆ ಸಾಲಿನಲ್ಲಿ ಬರುವ “ಹೆಚ್ಚಿಸಿದ” ಎಂಬ ಪದವನ್ನು 
ಬಿಟ್ಟುಬಿಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸೇವೆಗಳು-1) 
FINANCE SECRETARIAT 
ERRATA 
No. FD 02 SRA 2010, Dated:11.02.2011 
In Notification No.FD 02 SRA 2010, Dated:19.11.2010, published in the Karnataka Gazette Dated:22.11.2010, the word 
"enhanced" appearing in the third sentence of ‘sub rule (1) of Rule 4A’ shall be omitted. 
By order and in the name of the Governor of Karnataka, 
P. NARAYANA 
PR-524 Under Secretary to Government, 
Finance Department (Services-1) 
ಆರ್ಥಿಕ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಎಫ್‌ಡಿ 06 ಎಸ್‌ಆರ್‌ಎ 2008, ದಿನಾಂಕ: 22.03.2011 
ದಿನಾಂಕ:21.04.2010ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ಅಧಿಸೂಚನೆ ಸಂಖ್ಯೆ ಎಫ್‌ಡಿ 06 ಎಸ್‌ಆರ್‌ಎ 2008, 
ದಿನಾಂಕ:21.04.2010ರ ಪುಟ-3ರ ಉಪ ನಿಯಮ 7(2)ರ ಕ್ರಮಸಂಖ್ಯೆ (ಡಿ) ಯಲ್ಲಿರುವ “ವಸತಿ ಸೌಲಭ್ಯ (ಕೋರ್ಸ್‌ ಶುಲ್ಕಗಳಲ್ಲಿ ಒಳಗೊಂಡಿದ್ದರೆ)” 
ಎಂಬುದಕ್ಕೆ ಬದಲಾಗಿ “ವಸತಿ ಸೌಲಭ್ಯ (ಕೋರ್ಸ್‌ ಶುಲ್ಕಗಳಲ್ಲಿ ಒಳಗೊಂಡಿರದಿದ್ದರೆ)” ಎಂದು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ನಾರಾಯಣ 
ಪಿ.ಆರ್‌.525 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸೇವೆಗಳು-1) 


೧೦೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





FINANCE SECRETARIAT 
ERRATA 
No. FD 03 SRA 2009, Dated:31.03.2011 
In Notification No.FD 03 SRA 2009, Dated:23.09.2010, published in the Karnataka Gazette Dated:24.09.2010 for the word 
"after" appearing in the first line of Sl.No.(20) the word "for" shall be read. 
By order and in the name of the Governor of Karnataka, 
P. NARAYANA 
Under Secretary to Government, 


Finance Department (Services-1) 
ಆರ್ಥಿಕ ಸಚಿವಾಲಯ 


ತಿದ್ದೋಲೆ 
ಸಂಖ್ಯೆ: ಎಫ್‌ಡಿ 93 ಎಸ್‌ಆರ್‌ಎ 2009, ದಿನಾಂಕ: 31.03.2011 
ದಿನಾಂಕ:24.09.2010ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ಅಧಿಸೂಚನೆ ಸಂಖ್ಯೆ: ಎಫ್‌ಡಿ 03 ಎಸ್‌ಆರ್‌ಎ 2009, 
ದಿನಾ೦ಕ:23.09.2010ರ ಕ್ರಮ ಸಂಖ್ಯೆ: (20)ರಲ್ಲಿ ಇರುವ 549ನೇ ನಿಯಮದ ತಿದ್ದುಪಡಿಯಲ್ಲಿ ಸದರಿ ನಿಯಮದ ಉಪ ನಿಯಮ (17ರ 
“ತರುವಾಯ” ಎಂಬುದಕ್ಕೆ ಬದಲಾಗಿ ಉಪನಿಯಮ (17)ರ “ಬದಲಾಗಿ'' ಎಂದು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸೇವೆಗಳು-1) 


ಪಿ.ಆರ್‌.526 


ಆರ್ಥಿಕ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಎಫ್‌ಡಿ 03 ಎಸ್‌ಆರ್‌ಎ 2009, ದಿನಾಂಕ: 07.02.2011 
ದಿನಾಂಕ:24.09.2010ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ಅಧಿಸೂಚನೆ ಸಂಖ್ಯೆ: ಎಫ್‌ಡಿ 03 ಎಸ್‌ಆರ್‌ಎ 2009, 


ದಿನಾಂಕ:23.09.2010ರಲ್ಲಿ ಕೆಳಗಿನ 3ನೇ ಕಾಲಂನಲ್ಲಿರುವ ಪದಗಳು ಮತ್ತು ಸಂಖ್ಯೆಗಳ ಬದಲಾಗಿ ಕಾಲಂ 4ರಲ್ಲಿರುವ ಪದಗಳು ಮತ್ತು ಸಂಖ್ಯೆಗಳನ್ನು 
ಓದಿಕೊಳ್ಳತಕ್ಕದ್ದು. 




















ಕ್ರಸಂ. | ಪುಟ ಸಂ. ಪ್ರಕಟವಾದ ಪದಗಳು ಮತ್ತು ಸಂಖ್ಯೆಗಳು ಸರಿಪಡಿಸಿಕೊಂಡು ಓದಬೇಕಾದದ್ದು 
1 2 3 4 
1. 1 8011) 8(11A) 
ಸ 4 297-0 297-5 
3. 7-8 | ನಿಯಮ 462() ಹಾಗೂ (॥ ಮತ್ತು ನಿಯಮ 532() ಸಿ “ಟಿಪ್ಪಣಿ 
ರಡಿಯಲ್ಲಿ “ಸೂಚನೆ” 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸೇವೆಗಳು-1) 
FINANCE SECRETARIAT 
ERRATA 
No.FD 03 SRA 2009, Dated:07.02.2011 
In Notification No.FD 03 SRA 2009, Dated:23.09.2010., published in the Karnataka Gazette Dated:24.09.2010 for the 
existing words and figures in column 3, the words and figures indicated in column 4 shall be read. 

















Sl. Page No. For the words’ figures Read as 
No. 

1 2 3 4 

1. 9 8(11) 8(11A) 
2. 12 297-D 297-E 

















By Order and in the name of the Governor of Karnataka, 
P. NARAYANA 
PR-527 Under Secretary to Government, 


Finance Department (Services-1) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೫೯ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 147 ಎಫ್‌ಎಎಫ್‌ 2009, ಬೆ೦ಗಳೂರು, ದಿನಾಂಕ: 20-05-2011 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964ನೇ ಇಸವಿಯ ಕಾಯ್ದೆ 5) ಕಲಂ-4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲ್ಲೂಕು, ಕಸಬ ಹೋಬಳಿ, ಮಾವಿನಹೊಳೆ ಗ್ರಾಮದ ಸ.ನಂ. 10ರ 
ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯವೆಂದು ಈ 
ಮೂಲಕ ಘೋಷಿಸಿದೆ. 
ಅನುಸೂಚಿ 
ಜಿಲ್ಲೆ: ದಾವಣಗೆರೆ 
ಹೋಬಳಿ: ಚನ್ನಗಿರಿ 
ತಾಲ್ಲೂಕು: ಚನ್ನಗಿರಿ 
ಅರಣ್ಯದ ಹೆಸರು: ಮಾವಿನಹೊಳೆ ಮೀಸಲು ಅರಣ್ಯ 


ಗ್ರಾಮ ಸರ್ವೆ ಅಧಿಸೂಚನೆಗೆ ಒಳಪಟ್ಟ ವಿಸ್ತೀರ್ಣ ಹೆಕ್ಟೇರ್‌ 
ನಂ. ಎ.ಗುಂ 

ಮಾವಿನಹೊಳೆ 10 25-00 10-11 

25-00 10-11 


1 ಮೇಲ್ಕಂಡ ಕಾಯ್ದೆಯ ಕಲಂ 40ಸಿ) ಪ್ರಕಾರ ಸರ್ಕಾರವು ಅರಣ್ಯ ವ್ಯವಸ್ಥಾಪನಾಧಿಕಾರಿ, ಶಿವಮೊಗ್ಗ ಇವರನ್ನು ನೇಮಿಸಲಾಗಿದೆ. ಅರಣ್ಯ 
ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾದ್ಯತೆಗಳನ್ನು 
ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 

2) ಮೇಲ್ಕಂಡ ಕಾಯ್ದೆಯ ಕಲಂ 4(2) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಭದ್ರಾವತಿ ವಿಭಾಗ, ಭದ್ರಾವತಿ ಇವರನ್ನು ಈ 
ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯನ್ನು ಪ್ರತಿನಿಧಿಸಲು ನೇಮಿಸಿದೆ. 

3) ಮೇಲ್ಕಂಡ ಕಾಯ್ದೆಯ ಕಲಂ 1, 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗೆ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16(0ನೇ ಪ್ರಕಾರ 
ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 

4) ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಕಲಂ 16(2)ನೇ ಪ್ರಕಾರ ಆದೇಶ 
ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

2) ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಅ) ಉತ್ತರಕ್ಕೆ: ಮಾವಿನಹೊಳೆ ಗ್ರಾಮದ ಸ.ನಂ. 10 ರ ಉಳಿದ ಭಾಗ. 
ಆ) ಪೂರ್ವಕ್ಕೆ: ಮಾವಿನಹೊಳೆ ಗ್ರಾಮದ ಸ.ನಂ. 10 ರ ಉಳಿದ ಭಾಗ. 
ಇ) ದಕ್ಷಿಣಕ್ಕೆ: ಮಾವಿನಹೊಳೆ ಗ್ರಾಮದ ಸ.ನ೦. 10 ರ ಉಳಿದ ಭಾಗ. 
ಈ) ಪಶ್ಚಿಮಕ್ಕೆ: ಮಾವಿನಹೊಳೆ ಗ್ರಾಮದ ಸ.ನಂ. 10 ರ ಉಳಿದ ಭಾಗ ಮತ್ತು ಸ.ನಂ.29 


ಸವಿವರವಾದ ಸರಹದ್ದು ವಿವರಣೆ ಅನುಬ೦ಧದಂತೆ ಇರುತ್ತದೆ. 

3) ಶಿವಮೊಗ್ಗ ಜಿಲ್ಲೆಯ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಈ ಪ್ರಕರಣಕ್ಕೆ ಕಲಂ (4) (1) (ಸಿ) ಯಂತೆ ವಿಚಾರಣಾಧಿಕಾರಿಯನ್ನಾಗಿ 
ನೇಮಿಸಿದೆ. ಇವರು ಮೇಲಿನ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದೆನ್ನಲಾದ ಹಕ್ಕುಬಾದ್ದತೆಗಳನ್ನು ತೀರ್ಮಾನಿಸುವರು. 
ಭದ್ರಾವತಿ ಅರಣ ವಿಭಾಗದ ಉಪ ಅರಣ ಸಂರಕ್ಷಣಾಧಿಕಾರಿಯವರು ಈ ವಿಚಾರಣೆಯಲ್ಲಿ ಸರ್ಕಾರವನ್ನು ಪ್ರತಿಪಾಧಿಸುವರು. 

4) ಅರಣ್ಯ ವ್ಯವಸ್ಥಾಪನಾಧಿಕಾರಿಯವರ ತೀರ್ಮಾನದ ಮೇಲಿನ ಅಹವಾಲುಗಳನ್ನು ಕರ್ನಾಟಕ ಅರಣ್ಯ ಕಾಯ್ದೆ (16) ರಂತೆ ಇತ್ಯರ್ಥ 
ಮಾಡಿಕೊಳ್ಳಬಹುದಾಗಿದೆ. 

ಅನುಬಂಧ 
ಸವಿವರವಾದ ಸರಹದ್ದು ವಿವರಣೆ 
ಉತ್ತರಕ್ಕೆ: ಪ್ರಾರಂಭಿಕ ಸ್ಥಾನವು ಮಾವಿನಹೊಳೆ ಗ್ರಾಮದ ಸ.ನಂ. 29 ರ ಈಶಾನ್ಯ ಮೂಲೆಯಿಂದ ಆಗ್ನೇಯಾಭಿಮುಖವಾಗಿ 1% ಸರಪಳಿ ಮತ್ತು 29 ರ 
ಪೂರ್ವದ ಮೂಲೆಯಿಂದ ಈಶಾನ್ಯಾಭಿಮುಖವಾಗಿ 51; ಸರಪಳಿಗಳ ಅಂತರದಿಂದ ಕೂಡುವ ಸ್ಥಾನಸಂಖ್ಯೆ 5 ರಲ್ಲಿ ಸ್ಥಿರವಾಗಿರುತ್ತದೆ. 
ಇಲ್ಲಿಂದ ಸೀಮಾರೇಖೆಯು ಈಶಾನ್ಯಾಭಿಮುಖವಾಗಿ 17.00 ಸರಪಳಿಗಳ ದೂರವನ್ನು ಸ.ನಂ. 10 ರ ಮುಖಾಂತರ ಚಲಿಸಿ ಸ್ಥಾನಸಂಖ್ಯೆ 7.8 


೧೦೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ನ್ನು ಸೇರುತ್ತದೆ; ಪುನ: ಇಲ್ಲಿಂದ ಆಗ್ನೇಯಾಭಿಮುಖವಾಗಿ ಇದೇ ಸ.ನಂ. ಮುಖಾಂತರ 4.00 ಸರಪಳಿಗಳ ದೂರ ಚಲಿಸಿ ಸ್ಥಾನಸಂಖ್ಯೆ 9 


ನ್ನು ಸೇರುತ್ತದೆ. 
ಅಳತೆ ತಪಶೀಲುಗಳು 
ಸ್ಥಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಡಿಗಿಗಳಲ್ಲಿ ಚೈನೇಜ್‌ (66') 
5 6 032° 8.00 
6 78 0389 9.00 
ಸ್ನ 9 137° 4.00 


ಪೂರ್ವಕ್ಕೆ: ಪುನ: ಇಲ್ಲಿಂದ ಈ ಕೆಳಗೆ ವಿವರಿಸಿದ ಅಳತೆ ತಪಶೀಲಿನಂತೆ 48.50 ಸರಪಳಿಗಳ ದೂರವನ್ನು ಸ.ನಂ. 10 ರ ಮುಖಾಂತರ ಚಲಿಸಿ 
ಸ್ಥಾನಸಂಖ್ಯೆ 16 ನ್ನು ಸೇರುತ್ತದೆ; 
ಅಳತೆ ತಪಶೀಲುಗಳು 





























ಸ್ನಾನದಿಂದ ಸ್ಥಾನಕ್ಕೆ ಬೇರಿಂಗ್‌ ಡಿಗ್ರಿಗಳಲ್ಲಿ ಚೈನೇಜ್‌ (66') 
9 10 192° 5.00 
10 1 160° 4.50 
1 12 015: 9.50 
12 13 1140 11.50 
13 14 2359 7.00 
14 15 282° 3.00 
15 16 182° 8.00 














ದಕ್ಷಿಣಕ್ಕೆ: ಪುನ: ಇಲ್ಲಿಂದ ವಾಯುವ್ಯ ದಿಕ್ಕಿನಲ್ಲಿ ಸ.ನಂ. 10 ರ ಮುಖಾಂತರ ಪಶ್ಚಿಮಾಭಿಮುಖವಾಗಿ 8.00 ಸರಪಳಿಗಳ ದೂರ ಚಲಿಸಿ ಸ್ಥಾನಸಂಖ್ಯೆ 
1-2 ನ್ನು ಸೇರುತ್ತದೆ; 
ಅಳತೆ ತಪಶೀಲುಗಳು 
ಸ್ಥಾನದಿಂದ ಸ್ನಾನಕ್ಕೆ ಬೇರಿಂಗ್‌ ಡಿಗಿಗಳಲ್ಲಿ ಚೈನೇಜ್‌ (66') 


16 12 280° 8.00 























ಪಶ್ಚಿಮಕ್ಕೆ: ಪುನ: ಇಲ್ಲಿಂದ ಉತ್ತರಾಭಿಮುಖವಾಗಿ ಸ.ನಂ. 10 ರಲ್ಲಿ 7 ಸರಪಳಿ ಚಲಿಸಿ ಸ.ನಂ. 29 ರ ಆಗ್ನೇಯ ಮೂಲೆ 2 ಗುಪ್ಪೆ ಬಾಂದುನಲ್ಲಿ 
ಸ್ಥಾನಸಂಖ್ಯೆ 3 ಸೇರುತ್ತದೆ. ಪುನ: ಇಲ್ಲಿಂದ ಉತ್ತರಾಭಿಮುಖವಾಗಿ ಸ.ನಂ. 29 ಹಾಗೂ ಸ.ನಂ. 10 ರ ಸಾಮಾನ್ಯ ಗಡಿಯಲ್ಲಿ 6.5 ಸರಪಳಿ 
ಚಲಿಸಿ ಸ್ಥಾನಸಂಖ್ಯೆ 4 ಸೇರುತ್ತದೆ. 

ಅಳತೆ ತಪಶೀಲುಗಳು 

















ಸ್ಥಾನದಿಂದ ಸ್ನಾನಕ್ಕೆ ಬೇರಿಂಗ್‌ ಡಿಗಿಗಳಲ್ಲಿ ಚೈನೇಜ್‌ (66”) 
12 3 348° 7.00 
3 4 356° 6.50 
4 5 0097 6.50 














ಹಕ್ಕು ದಾರಿ ಮತ್ತು ಸವಲತ್ತುಗಳು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ 
ಣ 
ಪಿ.ಆರ್‌.651 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 24 ಎಫ್‌ಎಎಫ್‌ 2006, ಬೆಂಗಳೂರು, ದಿನಾಂಕ: 27-04-2011 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964ನೇ ಇಸವಿಯ ಕಾಯ್ದೆ 5) ಕಲಂ-4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಾಮರಾಜನಗರ ಜಿಲ್ಲೆ, ಗುಂಡ್ಲುಪೇಟೆ ತಾಲ್ಲೂಕು, ಹ೦ಗಳಾ ಹೋಬಳಿ, ಬಾಚಳ್ಳಿ ಗ್ರಾಮದ 
ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯವೆಂದು ಈ 
ಮೂಲಕ ಘೋಷಿಸಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


೧೦೬೧ 





ಜಿಲ್ಲೆ 
ತಾಲ್ಲೂಕು 
ಹೋಬಳಿ 
ಅರಣ್ಯದ ಹೆಸರು 


ಅನುಸೂಚಿ 
ಚಾಮರಾಜನಗರ 


ಗುಂಡ್ಲುಪೇಟೆ 
ಹಂಗಳ 
ಬಾಚಳ್ಳಿ, ಸರ್ವೆ ನಂ.273 
ಸಿ ಮತ್ತು ಡಿ ನೆಡುತೋಪು. 





ಅಧಿಸೂಚನೆ ಒಳಪಟ್ಟ 














ಗ್ರಾಮ ಸರ್ವೆ ನಂ. ವಿಸ್ತೀರ್ಣ 
ಎ. ಗುಂ. ಹೆಕ್ಷೇರ್‌ 
ಬಾಚಳ್ಳಿ 273 296 20 120.00 
ಒಟ್ಟು 296 20 120.00 























1) ಮೇಲ್ಕಂಡ ಕಾಯ್ದೆಯ ಕಲಂ 4(1)(ಸಿ) ಪ್ರಕಾರ ಸರ್ಕಾರವು ಉಪ ವಿಭಾಗಾಧಿಕಾರಿ, ಕೊಳ್ಳೇಗಾಲ ಉಪ ವಿಭಾಗ, ಕೊಳ್ಳೇಗಾಲ ಇವರನ್ನು ಅರಣ್ಯ 
ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 
ಇರಬಹುದಾಗಿರುವ ಹಕ್ಕು ಬಾದ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 

2) ಮೇಲ್ಕಂಡ ಕಾಯ್ದೆಯ ಕಲಂ 4(2) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಳ್ಳೇಗಾಲ ವಿಭಾಗ, ಕೊಳ್ಳೇಗಾಲ ಇವರನ್ನು ಈ 
ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯನ್ನು ಪ್ರತಿನಿಧಿಸಲು ನೇಮಿಸಿದೆ. 

3) ಮೇಲ್ಕಂಡ ಕಾಯ್ದೆಯ ಕಲಂ 11, 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗೆ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 161ನೇ ಪ್ರಕಾರ 
ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 

4) ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಕಲಂ 16(2)ನೇ ಪ್ರಕಾರ ಆದೇಶ 


ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 
ಚಕ್ಕುಬಂದಿ 


ಬಾಚಳ್ಳಿ ಸರ್ವೆ ನಂ.273 ಸಿ ಮತ್ತು ಡಿ ನೆಡುತೋಪು ಮೀಸಲು ಅರಣ್ಯ 
ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಅಂದರೆ ಸರ್ವೆ 


























ಅ) ಉತ್ತರಕ್ಕೆ ಲೊಕ್ಕೆರೆ ಆರ್‌.ಎಫ್‌. ನಂ.273. 
ಆ) ಪೂರ್ವಕ್ಕೆ : ಬಾಚಳ್ಳಿ ಇತರೆ ಸರ್ವೆ ನಂ. ಸಾಗುವಳಿ ಭೂಮಿ. 
ಇ) ದಕ್ಷಿಣಕ್ಕೆ ಬಾಚಳ್ಳಿ ಸರ್ವೆ ನಂ.247. 
ಈ) ಪಶ್ಚಿಮಕ್ಕೆ ರೊಕ್ಕೆರೆ ಬೌಂಡಿ. 
ಅನುಬಂಧ 
ಸವಿವರವಾದ ಸರಹದ್ದು ವಿವರಣೆ ಅನುಬಂಧದಂತೆ ಇರುತ್ತದೆ. 
ಗಡಿ ವಿವರ 
ಉತ್ತರ : ಸರ್ವೆ ರೇಖೆಯು ಬಾಚಳ್ಳಿ ಗ್ರಾಮ ಸರ್ವೆ ನಂ. 273 ಮತ್ತು ಲೊಕ್ಕೆರೆ ಗಡಿಯ ಮಧ್ಯರೇಖೆಯ ಒಂದು ಸ್ಥಳದಿಂದ 
ಸ್ಥಳದಿಂದ ಅಂದರೆ ಸರ್ವೆ ಸ್ಥಳ 1 ರಿಂದ ಸದರಿ ಬಾಚಳ್ಳಿ ಸರ್ವೆ ನಂಬರ್‌ 273ರ ರೊಕ್ಕೆರೆ ಆರ್‌.ಎಫ್‌.ನ ಗಡಿರೇಖೆಯಲ್ಲಿ 
ಈಶಾನ್ಯಾಭಿಮುಖವಾಗಿ ಹೊರಟು ಸರ್ವೆ ಸ್ಥಳ 2 ಅಂದರೆ ಸದರಿ ಗ್ರಾಮದ ಸರ್ವೆ ನಂ. 273 ಮತ್ತು 289ರ ಮಧ್ಯೆ ಗಡಿ ರೇಖೆಯು 
ಒಂದು ಸ್ಥಳದಲ್ಲಿ ಸೇರಿ ನಂತರ ಸ್ವಲ್ಪ ಆಗ್ನೇಯಾಭಿಮುಖವಾಗಿ ಹೊರಟು ಸರ್ವೆ ಸ್ಥಳ 4ನ್ನು ಈ ಕೆಳಕಂಡ ಕೋನ ಮತ್ತು ದೂರಗಳಲ್ಲಿ 
ತಲುಪುತ್ತದೆ. 
ಕಲ್ಲುಕಂಬ ಕೋನ (ಡಿಗಿಗಳಲ್ಲಿ) ದೂರ (20 ಮೀ.ಸರಪಳಿಗಳಲ್ಲಿ) 
1-2 ಕ್ಷ 51.5 
2-4 120° 20.5 
ಪೂರ್ವ 


ಸರ್ವೆ ರೇಖೆಯು ಸದರಿ ಗ್ರಾಮ ಸರ್ವೆ ನಂ. 273ರ ಪೂರ್ವಗಡಿ ರೇಖೆಯಲ್ಲಿ ಹೊರಟು ಸದರಿ ಸರ್ವೆ ನಂಬರಿನ ಆಗ್ನೇಯ 
ಮೂಲೆಯನ್ನು ಈ ಕೆಳಕಂಡ ಕೋನ ಮತ್ತು ದೂರಗಳಲ್ಲಿ ತಲುಪುತ್ತದೆ. (ಸರ್ವೆ ಸ್ಥಳ 51ನ್ನು ತಲುಪುತ್ತದೆ) 


೧೦೬೨ 
































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 
ಕಲ್ಲುಕಂಬ ಕೋನ (ಡಿಗಿಗಳಲ್ಲಿ) ದೂರ (20 ಮೀ.ಸರಪಳಿಗಳಲ್ಲಿ 
4-5 170° 2.00 
5-6 28330” 6.00 
6-7 28° 6.00 
7-8 305° 2.00 
8-9 204° 5.00 
9-10 174° 6.50 
10-11 21" 2.50 
11-12 167° 4.00 
12-13 69° 2.50 
13-14 107° 2.00 
14-15 167° 3.50 
15-16 174° 5.50 
16-17 262° 4.50 
17-18 189° 9.00 
18-19 103° 3.50 
19-20 109° 5.00 
20-21 173° 8.50 
ಕ್ತ 279930? 6.50 
22-23 1807 5.00 
23-24 1659 4.00 
24-25 1307 2.50 
25-26 260° 3.00 
26-27 306° 7.50 
27-28 40° 4.00 
28-29 337° 6.00 
29-30 326° 9.00 
30-31 232° 7.50 
31-32 298° 9.50 
32-33 308° 7.00 
33-34 ಫ್‌ 5.00 
34-35 133° 6.50 
35-36 130° 9.50 
36-37 244° 6.00 
37-38 1519 3.50 
38-39 112° 3.50 
39-40 47° 3.00 
40-41 6° 2.50 
41-42 135° 7.50 
42-43 218° 6.00 
43-44 129° 2.00 
44-45 202° 5.00 














ಭಾಗ - ೪ಎ 


೧೦೬೩ 







































































ಸರಿನಲ್ಲಿ, 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 
ಕಲ್ಲುಕಂಬ ಕೋನ (ಡಿಗಿಗಳಲ್ಲಿ) ದೂರ (20 ಮೀ.ಸರಪಳಿಗಳಲ್ಲಿ 
45-46 161° 3.00 
46-47 119° 2.00 
47-48 56° 6.00 
48-51 130° 6.00 
ದಕ್ಷಿಣಕ್ಕೆ ಸರ್ವೆ ರೇಖೆಯು ಸದರಿ ಗ್ರಾಮದ 273ರ ದಕ್ಷಿಣರೇಖೆ ಮತ್ತು 247ರ ಉತ್ತರಭಾಗದ ರೇಖೆಯಲ್ಲಿ ಸರ್ವೆ ಸ್ಥಳ 51ರಿಂದ 
ಪಶ್ಚಿಮಾಭಿಮುಖವಾಗಿ ಹೊರಟು ಸರ್ವೆ ಸ್ಥಳ 59ಕ್ಕೆ ಈ ಕೆಳಕಂಡ ಕೋನ ಮತ್ತು ದೂರಗಳಲ್ಲಿ ತಲುಪುತ್ತದೆ. 
ಕಲ್ದುಕಂಬ ಕೋನ (ಡಿಗಿಗಳಲ್ಲಿ) ದೂರ (20 ಮೀ.ಸರಪಳಿಗಳಲ್ಲಿ) 
51-59 256° 52.00 
ಪಶ್ಚಿಮಕ್ಕೆ: ಸರ್ವೆ ರೇಖೆಯು ಸದರಿ ಗ್ರಾಮದ ಸರ್ವೆ ನಂಬರ್‌ 273ರ ಪಶ್ಚಿಮರೇಖೆ ಮತ್ತು ಲೊಕ್ಕೆರೆ ಗ್ರಾಮದ ಪೂರ್ವ ಗಡಿರೇಖೆಯಲ್ಲಿ ಸರ್ವೆ ಸ್ಥಳ 
59ರಿಂದ ಹೊರಟು ಪ್ರಾರಂಭಿಕ ಸ್ಥಳ 1ನ್ನು ಉತ್ತರಾಭಿಮುಖವಾಗಿ ಹೊರಟು ಈ ಕೆಳಕಂಡ ಕೋನ ಮತ್ತು ದೂರಗಳಲ್ಲಿ ತಲುಪುತ್ತದೆ. 
ಕಲ್ದುಕಂಬ ಕೋನ (ಡಿಗಿಗಳಲ್ಲಿ) ದೂರ (20 ಮೀ.ಸರಪಳಿಗಳಲ್ಲಿ) 
59-1 356° 62.00 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ 
ಎಸ್‌.ರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.394 


ಘೋಷಿಸಿದೆ. 


ಜಿಲ್ಲೆ 

ಕಂದಾಯ ಉಪ ವಿಭಾಗ 
ತಾಲ್ಲೂಕು 

ಹೋಬಳಿ 


ಗ್ರಾಮ 


ಅರಣ್ಯ, 


ಅಧಿಸೂಚನೆ 
ಸಂಖ್ಯೆ: ಅಪಜೀ 16 ಎಫ್‌ಎಎಫ್‌ 2009, ಬೆಂಗಳೂರು, ದಿನಾಂಕ: 20-05-2011 

ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964ನೇ ಇಸವಿಯ ಕಾಯ್ದೆ 5)ಕಲಂ-4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 

ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ಶೃಂಗೇರಿ ತಾಲ್ಲೂಕು, ಕಸಬಾ ಹೋಬಳಿ, ಅಡ್ಡಗದ್ದೆ ಗ್ರಾಮದ ಜಮೀನುಗಳನ್ನು 
ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯವೆಂದು ಈ ಮೂಲಕ 


ಅನುಸೂಚಿ 


ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಹೆಸರು 


2. “ಅನುಸೂಚಿ” ಯ ವಿವರ : 


ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಬ್ರಾ 


ಚಿಕ್ಕಮಗಳೂರು 
ಚಿಕ್ಕಮಗಳೂರು 


ಶೃಂಗೇರಿ 


ಕಸಬಾ 


ಅಡ್ಡಗದ್ದೆ 


ಅರಣ್ಯ, ಪರಿಸರ ಮತು ಜೀವಿಶಾಸ ಇಲಾಖೆ. 
ದಿ ಮೆ 


ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
ಮು 


ಬ್ಲಾಕ್‌-। ರಿಂದ V 


ಲು 
ಕ್‌, ಗ್ರಾಮ, ಸರ್ವೆ ನಂಬರ್‌, ವಿಸ್ತೀರ್ಣದ ಏವರ. 





























ಉದ್ದೇಶಿತ ಉದ್ದೇಶಿತ 
“ಮೀಸಲು ಅರಣ್ಯ” ತ್ರ ಸರ್ವೆ “ಮೀಸಲು ಅರಣ್ಯ” ಅಧಿಸೂಚನೆಗೆ 
ಪ್ರದೇಶದಲ್ಲಿರುವ ಬ್ಲಾಕ್‌ಗಳ ಸ ನಂಬರ್‌ ಒಳಪಡುವ ಪ್ರದೇಶದ ವಿಸ್ತೀರ್ಣ 
ಹೆಸರು ಎಕರೆ-ಗುಂಟೆ. 
ಅಡ್ಡಗದ್ದೆ ಬ್ಲಾಕ್‌-| ಅಡ್ಡಗದ್ದೆ 270 69-20 
254 24-00 
93-20 
ಅಡ್ಡಗದ್ದೆ ಬ್ಲಾಕ್‌-॥ ಅಡ್ಡಗದ್ದೆ 262 52-20 
198 54-20 











೧೦೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 


















































ಉದ್ದೇಶಿತ ಉದ್ದೇಶಿತ 
“ಮೀಸಲು ಅರಣ್ಯ” ಸರ್ವೆ “ಮೀಸಲು ಅರಣ್ಯ” ಅಧಿಸೂಚನೆಗೆ 
ಗ್ರಾಮ 
ಪ್ರದೇಶದಲ್ಲಿರುವ ಬ್ಲಾಕ್‌ಗಳ ತ ನಂಬರ್‌ ಒಳಪಡುವ ಪ್ರದೇಶದ ವಿಸ್ತೀರ್ಣ 
ಹೆಸರು ಎಕರೆ-ಗುಂಟೆ. 
175 106-00 
119 22-00 
235-00 
ಅಡಗದೆ ಬ್ಲಾಕ್‌-॥॥ ಅಡಗದೆ 212 12-12 
ಲು [a] ೧೧೨ ಲು ಎ 
12-12 
ಅಡಗದೆ ಬ್ಲಾಕ್‌-॥V ಅಡಗದೆ 119 137-00 
ಲು ಪ [ae] ಲು ಎ 
137-00 
ಅಡಗದೆ ಬ್ಲಾಕ್‌-1/ ಅಡಗದೆ 14 17-00 
ಲು [a] yy. ಛು [ತಾ 
15 32-36 
44 13-00 
45 1-24 
64-20 
ಐದು ಬ್ಲಾಕ್‌ಗಳ ಒಟ್ಟು ವಿಸೀರ್ಣ 542-12 
೧೨ ಸಿ ಾವಿ 











1) ಮೇಲ್ಕಂಡ ಕಾಯ್ದೆಯ ಕಲಂ 4(1)(ಸಿ) ಪ್ರಕಾರ ಸರ್ಕಾರವು ಉಪ ವಿಭಾಗಾಧಿಕಾರಿ, ಚಿಕ್ಕಮಗಳೂರು ಉಪ ವಿಭಾಗ, ಚಿಕ್ಕಮಗಳೂರು ಇವರನ್ನು 
ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ 
ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾದ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 

2) ಮೇಲ್ಕಂಡ ಕಾಯ್ದೆಯ ಕಲಂ 4(2) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪ ವಿಭಾಗ ಇವರನ್ನು ಈ ವಿಚಾರಣೆಯಲ್ಲಿ 
ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯನ್ನು ಪ್ರತಿನಿಧಿಸಲು ನೇಮಿಸಿದೆ. 

3) ಮೇಲ್ಕಂಡ ಕಾಯ್ದೆಯ ಕಲಂ 1, 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗೆ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16(1)ನೇ ಪ್ರಕಾರ 
ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 

4) ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಕಲಂ 16(2)ನೇ ಪ್ರಕಾರ ಆದೇಶ 
ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

5) ಇತರೆ ಸವಲತ್ತುಗಳು: ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು ಹೊರತುಪಡಿಸಿ 
ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರು ಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಉಚಿತವಾಗಿ ಒಣ 
ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. 

6) ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು 
ಮುಂದೆ ವಿವರಿಸಿದೆ. 


ಅಡ್ಡಗದ್ದೆ ಬ್ಲಾಕ್‌-! 
ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ; 
ಉತ್ತರ  - ಅಡ್ಡಗದ್ದೆ ಸರ್ವೆ ನಂಬರ್‌ 254 ರ ಉತ್ತರದ ಗಡಿ ಮತ್ತು ಸರ್ವೆ ನಂಬರ್‌ 270 ರ ಉಳಿಕೆ ಪ್ರದೇಶ. 
ಪೂರ್ವ - ತುಂಗಾ ನದಿಯ ಎಡದಂಡೆ. 
ದಕ್ಷಿಣ - ಅಡ್ಡಗದ್ದೆ ಸರ್ವೆ ನಂಬರ್‌ 254 ರ ಉಳಿಕೆ ಪ್ರದೇಶ ಮತ್ತು ತುಂಗಾ ನದಿಯ ಎಡದಂಡೆ. 
ಪಶ್ಚಿಮ - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 254 ರ ಉಳಿಕೆ ಪ್ರದೇಶ. 


ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಶೃಂಗೇರಿ ತಾಲ್ಲೂಕು ಅಡ್ಡಗದ್ದೆ ಸರ್ವೆ ನಂಬರ್‌ 213, 216, 254 ರ ಮುಕ್ಕುಪ್ಪೆ ಬಾಂದು ಹಾಗೂ ಕೊಪ್ಪ ತಾಲ್ಲೂಕು 
ತಮ್ಮಡವಳ್ಳಿ ಗ್ರಾಮದ ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಅಡ್ಡಗದ್ದೆ ಸರ್ವೆ ನಂಬರ್‌ 254 ರ ಉತ್ತರ ಗಡಿಯಲ್ಲಿಯೆ 
9-60 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 254 ಮತ್ತು 270 ರ ಉತ್ತರ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 2 ನ್ನು ಸೇರಿ 
ನಂತರ ಸರ್ವೆ ನಂಬರ್‌ 270 ರಲ್ಲಿ ವಿವಿಧ ಕೋನಗಳಲ್ಲಿ 18-25 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್‌ 272 ರ ದಕ್ಷಿಣಾಗ್ರ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


೧೦೬೫ 





ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 5ನ್ನು ಸೇರಿ ನಂತರ ಪೂರ್ವಾಭಿಮುಖವಾಗಿ 6-50 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್‌ 272 
ಮತ್ತು 271 ರ ದಕ್ಷಿಣದ ಕೂಡುಬಾಂದಿನಿಂದ 106 ಕೋನ 4-75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 6 ನ್ನು ತುಂಗಾ ನದಿಯ 


ಎಡದಂಡೆಯ ಮೇಲೆ ಸೇರುತ್ತದೆ. 


ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 









































ಅಂತರ ಸರಪಳಿಗಳಲ್ಲಿ 
೫ ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
ಸ್ದಾ 
4 ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ದಿಂ 
ಸ್ಥಾನ ಸಂಖ್ಯೆಯ ಏವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ಸರ್ವೆ ನಂಬರ್‌ 254 ರ 
ಉತರದ ಗಡಿ ಮತು ಸರ್ವೆ 
1 2 KN ನ್‌ 9-60 
ನಂಬರ್‌ 254, 270 ರ ಉತ್ತರ 
ದಿಕ್ಕಿನ ಕೂಡುಬಾಂದು 
9-60 
2 3 I” 3-05 
3 4 065° 8-60 
ಸರ್ವೆ ನಂಬರ್‌ 272 ರ 
4 5 6-60 
ದಕ್ಷಿಣಾಗ್ರ ಬಾಂದು 
18-25 
5 6 090° 6-50 
6-50 








ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 6 ರಿಂದ ಮುಂದುವರಿದು ದಕ್ಷಿಣಾಭಿಮುಖವಾಗಿ ತುಂಗಾ ನದಿಯ ಎಡದಂಡೆಯಲ್ಲಿಯೇ (ಅಂದರೆ ಸರ್ವೆ 
ನಂಬರ್‌ 270 ರ ಪೂರ್ವ ಗಡಿಗುಂಟ) 66-80 ಸರಪಳಿ ಚಲಿಸಿ ಸರ್ವೆ ನಂಬರ್‌ 270 ದಕ್ಷಿಣಾಗಬಾಂದಿನಲ್ಲಿ (ತುಂಗಾ ನದಿಯ 
ಎಡದಂಡೆಯಲ್ಲಿ) ಸ್ಥಾನ ಸಂಖ್ಯೆ 7 ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 





ಕೋನ ಡಿಗ್ರಿಗಳಲ್ಲಿ 


ಅಂತರ ಸರಪಳಿಗಳಲ್ಲಿ 
ಒಂದು ಸರಪಳಿ 




















ಸ್ಲಾನ 
ಈ ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ದಿಂದ [| 
ಸ್ಥಾನ ಸಂಖ್ಯೆಯ ಏವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ಸರ್ವೆ ನಂಬರ್‌ 276 ರ 
6 q ಪೂರ್ವದ ಗಡಿಗುಂಬ ಮತ್ತು 66-80 
ತುಂಗಾ ನದಿಯ ಎಡದಂಡೆ 
66-80 








ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 7 ರಿಂದ ಮುಂದುವರಿದು ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 254 ರಲ್ಲಿ ವಾಯುವ್ಯಭಿಮುಖವಾಗಿ 305° 
ಕೋನ 11-80 ಸರಪಳಿ ದೂರ ಚಲಿಸಿ ತುಂಗಾ ನದಿಯ ಎಡದಂಡೆಯಲ್ಲಿ ಸ್ಥಾನ ಸಂಖ್ಯೆ 8 ನ್ನು ಸೇರುತ್ತದೆ. ಮುಂದುವರಿದು 
ಸೀಮಾರೇಖೆಯು ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 254 ರಲ್ಲಿ ತುಂಗಾ ನದಿಯ ಎಡದಂಡೆಯಲ್ಲಿಯೆ ವಾಯುವ್ಯಾಭಿ ಮುಖವಾಗಿ 
27-75 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 255 ರ ಆಗ್ನೇಯ ಬಾಂದಿನಿಂದ 128 ಕೋನ 2-50 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 9 ನ್ನು ಸೇರುತ್ತದೆ. 


೧೦೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 






















































































ಅಂತರ ಸರಪಳಿಗಳಲ್ಲಿ 
ಜತಿ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಬ್‌ ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
fi 8 305° 11-80 
11-80 
8 9 ತುಂಗಾ ನದಿಯ ಎಡದಂಡೆ 27-75 
27-75 
ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 9 ರಿಂದ ಮುಂದುವರಿದು ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 254 ರಲ್ಲಿ ವಿವಿಧ ಕೋನಗಳಲ್ಲಿ 27-65 
ಸರಪಳಿ ದೂರ ಚೆಲಿಸಿ ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 247 ರ ವಾಯುವ್ಯ ಬಾಂದಿನಿಂದ 088 ಕೋನ 0-50 ಸರಪಳಿ 
ದೂರದಲ್ಲಿರುವ ಸ್ಥಾನ ಸಂಖ್ಯೆ 15ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 254 ರಲ್ಲಿ 
ಉತ್ತರ ಹಾಗೂ ವಾಯುವ್ಯಭಿಮುಖವಾಗಿ 30-35 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 16 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 
] ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 
ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಸ ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
9 10 340° 5-95 
10 1 299° 4-50 
Il 12 313° 5-00 
12 13 299° 5-00 
13 14 190° 4-10 
14 15 280° 3-10 
27-65 
15 16 004° 7-00 
16 1 315° 23-35 
30-35 
ಅಡ್ಡಗದ್ದೆ ಬ್ಲಾಕ್‌-॥ 
ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ; 
ಉತ್ತರ - ಕೊಪ್ಪ ತಾಲ್ಲೂಕು ಅಸಗೋಡು ಮತ್ತು ತಮ್ಮಡವಳ್ಳಿ ಗ್ರಾಮದ ಗಡಿ. 
ಪೂರ್ವ  - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 262, 198 ರ ಉಳಿಕೆ ಪ್ರದೇಶ. 
ದಕ್ಷಿಣ - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 198, 262, 198, 175, 119 ರ ಉಳಿಕೆ ಪ್ರದೇಶ. 


ಪಶ್ಚಿಮ - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 119, 175 ರ ಉಳಿಕೆ ಪ್ರದೇಶ. 

ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಶೃಂಗೇರಿ ತಾಲ್ಲೂಕು ಕೆಳಕೊಪ್ಪ ಅಡ್ಡಗದ್ದೆ ಮತ್ತು ಕೊಪ್ಪ ತಾಲ್ಲೂಕು ಅಸಗೋಡು ಗ್ರಾಮಗಳು ಸೇರುವ ಮುಕ್ಕುಪ್ಪೆ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಅಡ್ಡಗದ್ದೆ-ಅಸಗೋಡು, ಅಡ್ಡಗದ್ದೆ-ತಮ್ಮಡವಳ್ಳಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 71-25 
ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್‌ 262, 213 ಕೂಡುವ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 2 ನ್ನು ಸೇರುತ್ತದೆ. 












































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೬೭ 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 
ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
4 ಸ್ಥಾನಕ್ಕೆ ಸೀಮಾರೇಖೆಯ, ಒ೦ದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
i ನ ಅಡ್ಡಗದ್ದೆ ಮತ್ತು ಅಸಗೋಡು ಗ್ರಾಮಗಳ i 
ಸಾಮಾನ್ಯ ಗಡಿ 
1ಎ 1ಬಿ |ಅಡ್ಡಗದ್ದೆ-ತಮ್ಮಡವಳ್ಳಿ ಗ್ರಾಮಗಳ ಸಾಮಾನ್ಯ ಗಡಿ 18-75 
1ಬಿ IA -ಡಿಟ್ಟೋ- 16-25 
1A 1ಡಿ -ಡಿಟ್ಟೋ- 20-00 
ಅಡ್ಡಗದ್ದೆ-ತಮ್ಮಡವಳ್ಳಿ ಗ್ರಾಮಗಳ ಸಾಮಾನ್ಯ ಗಡಿ 
1ಡಿ 2 ಮತ್ತು ಅಡ್ಡಗದ್ದೆ ಸರ್ವೆ ನಂಬರ್‌ 262, 213 ರ 4-50 
ಕೂಡುಬಾಂದು 
71-25 
ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರಿದು ಸರ್ವೆ ನಂಬರ್‌ 262 ರಲ್ಲಿ ವಿವಿಧ ಕೋನಗಳಲ್ಲಿ 30-75 ಸರಪಳಿ ದೂರ 


ಚಲಿಸಿ ಸರ್ವೆ ನಂಬರ್‌ 218 ರ ಪಶ್ಚಿಮಾಗ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 7 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ 


ನಂಬರ್‌ 262 ರಲ್ಲಿ ವಿವಿಧ ಕೋನಗಳಲ್ಲಿ 23-25 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 261 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 


1 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 262, 198 ರಲ್ಲಿ ವಿವಿಧ ಕೋನ ಗಳಲ್ಲಿ 51-09 ಸರಪಳಿ ದೂರ 
ಚಲಿಸಿ ಸರ್ವೆ ನಂಬರ್‌ 204, 208 ರ ಪೂರ್ವ ದಿಕ್ಕಿನ ಕೂಡುಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 18 ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 





















































ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
Ls ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
2 3 245° 5-50 
3 4 264° 2-50 
4 4ಎ 183° 1-00 
4ಎ 4ಬಿ 260° 4-00 
4ಬಿ 4ಸಿ 176° 4-00 
4ಸಿ 5 096° 2-50 
5 6 145° 5-25 
ಸರ್ವೆ ನಂಬರ್‌ 218 ರ 
6 7 6-00 
ಪಶ್ಚಿಮಾಗ್ರ ಬಾಂದು 
30-75 
7 7ಎ 141° 2-75 
7ಎ 8 141° 5-25 
8 9 190° 4-50 
9 10 184° 5-50 
ಸರ್ವೆ ನಂಬರ್‌ 261 ರ 
10 11 5-25 
ವಾಯುವ್ನ ಬಾಂದು 
23-25 










































































೧೦೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 
ಅಂತರ ಸರಪಳಿಗಳಲ್ಲಿ 
| ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ= 
ಸ್ಟಾ 
ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
೦ 
ಸ್ಥಾನ ಸಂಖ್ಯೆಯ ಏವರಣೆ ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
11 11ಎ 270° 3-00 
11ಎ 1ಬಿ 174° 3-50 
1ಬಿ 11ಸಿ 083° 2-50 
11ಸಿ 12 008° 2-00 
12 13 078° 8-50 
13 14 177° 7-50 
14 15 144° 4-50 
15 16 188° 7-00 
16 17 150° 4-00 
ಸರ್ವೆ ನಂಬರ್‌ 204, 208 ರ 
17 18 8-50 
ಪೂರ್ವ ದಿಕ್ಕಿನ ಕೂಡುಬಾಂದು 
51-00 
ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 18 ರಿಂದ ಮುಂದುವರಿದು ಸರ್ವೆ ನಂಬರ್‌ 198, 262 ಮತ್ತು 198 ರಲ್ಲಿ ವಿವಿಧ ಕೋನಗಳಲ್ಲಿ 49-50 


ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 191, 193 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 084” ಕೋನ 2-00 ಸರಪಳಿ ದೂರದಲ್ಲಿ 
ಸ್ಥಾನ ಸಂಖ್ಯೆ 26 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 198 ರಲ್ಲಿ ವಿವಿಧ ಕೋನಗಳಲಿ 76-25 ಸರಪಳಿ 
ದೂರ ಚಲಿಸಿ ಸರ್ವೆ ನಂಬರ್‌ 178 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 38 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು 
ಸರ್ವೆ ನಂಬರ್‌ 178 ರ ಪಶ್ಚಿಮ ಗಡಿಯಲ್ಲಿ 7-50 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 178 ರ ನೈರುತ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 
39 ನ್ನು ಸೇರಿ ನಂತರ ವಿವಿಧ ಕೋನಗಳಲ್ಲಿ ಸರ್ವೆ ನಂಬರ್‌ 198, 175 ರಲ್ಲಿ 36-00 ಸರಪಳಿ ಚಲಿಸಿ ಸರ್ವೆ ನಂಬರ್‌ 285 ರ ದಕ್ಷಿಣಾಗ್ರ 
ಮೂಲೆ ಬಾಂದಿನಿಂದ 105 ಕೋನ 0-50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 45 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು 
ವಾಯುವ್ಯಭಿಮುಖವಾಗಿ 7-75 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 285 ರ ಈಶಾನ್ಯ ಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 46 ನ್ನು ಸೇರಿ 
ಸದರಿ ಸರ್ವೆ ನಂಬರ್‌ 285 ರ ಉತ್ತರ ಗಡಿಯಲ್ಲಿ 2-25 ಸರಪಳಿ ದೂರ ಚಲಿಸಿ ಸರ್ವೆ 285 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 
46 "ಎ'ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 175 ರಲ್ಲಿ ವಿವಿಧ ಕೋನಗಳಲ್ಲಿ 28-50 ಸರಪಳಿ ದೂರ 
ಚಲಿಸಿ ಸರ್ವೆ ನಂಬರ್‌ 135, 137ರ ಉತ್ತರ ದಿಕ್ಕಿನ ಕೂಡುಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 50 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ಈಶಾನ್ಯಾಭಿಮುಖವಾಗಿ 9-00 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 130 ರ ದಕ್ಷಿಣಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 
51 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 175 ರಲ್ಲಿ ವಿವಿಧ ಕೋನಗಳಲ್ಲಿ 27-00 ಸರಪಳಿ ದೂರ ಚಲಿಸಿ 
ಸರ್ವೆ ನಂಬರ್‌ 127 ರ ಪೂರ್ವಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 57 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 
175 ರಲ್ಲಿ ವಿವಿಧ ಕೋನಗಳಲ್ಲಿ 14-75 ಸರಪಳಿ ದೂರ ಚಲಿಸಿ, ಸರ್ವೆ ನಂಬರ್‌ 125 ರ ಈಶಾನ್ಯ ಬಾಂಧಿನಲ್ಲಿ ಸ್ಥಾನ ಸಂಖ್ಯೆ 60 ನ್ನು 
ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 175 ರಲ್ಲಿ ವಿವಿಧ ಕೋನಗಳಲ್ಲಿ 20-90 ಸರಪಳಿ ದೂರ ಚಲಿಸಿ ಸರ್ವೆ 
ನಂಬರ್‌ 120 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 63 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 120, 
132, 133, 134, 135 ರ ಪಶ್ಚಿಮ ಗಡಿಯಲ್ಲಿಯೇ ಸುಮಾರು 10-50 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 134 ಮತ್ತು 135 ರ 
ಪಶ್ಚಿಮದ ಕೂಡು ಬಾಂದಿನಿಂದ ದಕ್ಷಿಣಕ್ಕೆ ಸರ್ವೆ ನಂಬರ್‌ 135 ರ ಉತ್ತರ ಗಡಿಯಲ್ಲಿನ 2 ನೇ ಬಾಂದು ಕಲ್ಲಿನಲ್ಲಿ ಸ್ಥಾನ ಸಂಖ್ಯೆ 64 ನ್ನು 
ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 175 ರಲ್ಲಿ ವಿವಿಧ ಕೋನಗಳಲ್ಲಿ 17-25 ಸರಪಳಿ ದೂರ ಚಲಿಸಿ ಸರ್ವೆ 
ನಂಬರ್‌ 147 ರ ಉತ್ತರಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 66 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 175 ರಲ್ಲಿ 
ವಿವಿಧ ಕೋನಗಳಲ್ಲಿ 42-40 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 175, 119 ರ ದಕ್ಷಿಣ ದಿಕ್ಕಿನ ಕೂಡುಬಾಂದುವಿನಲ್ಲಿ (ಹಳ್ಳದ ಪಕ್ಕ) 
ಸ್ಥಾನ ಸಂಖ್ಯೆ 74 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 119 ರಲ್ಲಿ ವಿವಿಧ ಕೋನಗಳಲ್ಲಿ 19-50 ಸರಪಳಿ 
ಚಲಿಸಿ ಸರ್ವೆ ನಂಬರ್‌ 98, 101 ರ ಪೂರ್ವ ದಿಕ್ಕಿನ ಕೂಡು ಬಾಂದುವಿನಿಂದ 070” ಕೋನ 0-50 ಸರಪಳಿ ದೂರದಲ್ಲಿರುವ ಸ್ಥಾನ 
ಸಂಖ್ಯೆ 77 ನ್ನು ಸೇರುತ್ತದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


೧೦೬೯ 





ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 





ಅಂತರ ಸರಪಳಿಗಳಲ್ಲಿ 































































































ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಸ್ಥಾನ ಸ್ಲಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಆಂ ೫೫ 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
18 18ಎ 332° 1-75 
18ಎ 19 319° 6-00 
19 20 345° 5-50 
20 21 243° 3-50 
21 22 016° 7-00 
ಕ್ಕ 23 119 4-50 
23 24 026° 2-00 
24 25 312° 10-25 
25 26 256° 9-00 
49-50 
26 27 033° 4-50 
27 28 334° 11-75 
28 29 249° 4-50 
29 30 334° 8-75 
30 31 284° 8-00 
31 32 244° 7-25 
32 33 1239 7-50 
33 34 075° 2-50 
34 35 1689 6-75 
35 36 293° 2-00 
36 37 173° 9-00 
ಸರ್ವೆ ನಂಬರ್‌ 178 ರ 
37 38 3-75 
ವಾಯುವ್ಯ ಬಾಂದು 
76-25 
ಸರ್ವೆ ನಂಬರ್‌ 178 ರ 
38 39 7-50 
ನೈರುತ್ಯ ಬಾಂದು 
7-50 
39 40 2307 4-50 
40 41 194° 10-50 
41 42 301° 6-00 
42 43 235° 3-25 
43 44 348° 6-75 
44 45 305° 5-00 























೧೦೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


ಅಂತರ ಸರಪಳಿಗಳಲ್ಲಿ 


ಭಾಗ - ೪ಎ 






















































































ಸೆ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಸಾ 
ಹ ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
೦ 
ಸ್ಥಾನ ಸಂಖ್ಯೆಯ ಏವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ಸರ್ವೆ ನಂಬರ್‌ 285 ರ 
45 46 7-75 
ಈಶಾನ್ಯ ಬಾಂದು 
7-75 
ಸರ್ವೆ ನಂಬರ್‌ 285 ರ ಉತರ ಗಡಿ ಮತು 
46 46ಎ ನ ಫೆ 2-25 
ವಾಯವ್ಯ ಬಾಂದು 
2-25 
46ಎ 47 287° 8-75 
47 48 054° 4-75 
48 49 009° 5-50 
ಸರ್ವೆ ನಂಬರ್‌ 135, 137 ರ ಉತರ ದಿಕ್ಕಿನ 
49 50 ಣ್‌ 9-50 
ಕೂಡುಬಾಂದು 
28-50 
ಸರ್ವೆ ನಂಬರ್‌ 130 ರ 
50 51 9-00 
ದಕ್ಷಿಣಾಗ್ರ ಬಾಂದು 
9-00 
51 52 074° 4-50 
52 52ಎ 081° 1-75 
52ಎ | 52ಬಿ 002° 1-50 
52ಬಿ | 52ಸಿ 287° 1-00 
52ಸಿ 53 043° 1-25 
53 54 359° 3-25 
54 55 245° 4-75 
55 56 333° 3-50 
56 57 ಸರ್ವೆ ನಂಬರ್‌ 127 ರ ಪೂರ್ವಾಗ್ರ ಬಾಂದು 5-50 
27-00 
57 58 010° 3-50 
58 59 300° 4-00 
ಸರ್ವೆ ನಂಬರ್‌ 125 ರ 
59 60 7-25 
ಈಶಾನ್ಯ ಬಾಂದು 
14-75 
60 61 276° 2-80 
61 62 215° 9-10 
ಸರ್ವೆ ನಂಬರ್‌ 120 ರ 
62 63 9-00 


ವಾಯುವ್ಯ ಬಾಂದು 































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 
ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಸ ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ಸರ್ವೆ ನಂಬರ್‌ 120, 132, 133, 134, 135 ರ 
63 64 10-50 
ಪಶ್ಚಿಮ ಗಡಿ 
10-50 
64 65 309° 12-25 
ಸರ್ವೆ ನಂಬರ್‌ 147 ರ 
65 66 5-00 
ಉತ್ತರಾಗ್ರ ಬಾಂದು 
17-25 
66 67 1959 10-25 
67 68 107° 1-50 
68 69 169° 3-50 
69 70 260° 1-75 
70 71 215 2-50 
71 72 144° 3-60 
72 73 106° 2-60 
ಸರ್ವೆ ನಂಬರ್‌ 175, 19 ರ ದಕ್ಷಿಣ ದಿಕ್ಕಿನ 
73 74 ಕೂಡುಬಾಂದು 16-70 
(ಹಳ್ಳದ ಪಕ್ಕ) 
42-40 
74 75 280° 5-00 
75 76 310° 6-25 
76 77 310° 8-25 
19-50 
ಪಶಿಮ: 


೧೦೭೧ 


ಸೀಮಾರೇಖೆಯು ಸ್ಥಾನ ಸಂಖ್ಯೆ 77 ರಿಂದ ಮುಂದುವರಿದು ಸರ್ವೆ ನಂಬರ್‌ 119 ಮತ್ತು 175 ರಲ್ಲಿ ವಿವಿಧ ಕೋನಗಳಲ್ಲಿ 65-50 ಸರಪಳಿ 
ದೂರ ಚಲಿಸಿ ಸರ್ವೆ ನಂಬರ್‌ 122, 123ರ ಪಶ್ಚಿಮ ದಿಕ್ಕಿನ ಕೂಡುಬಾಂದಿನಿಂದ 298" ಕೋನ 9-00 ಸರಪಳಿ ದೂರದಲ್ಲಿರುವ ಸ್ಥಾನ 
ಸಂಖ್ಯೆ 84ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 175 ರಲ್ಲಿ ವಿವಿಧ ಕೋನಗಳಲ್ಲಿ 17-70 ಸರಪಳಿ ದೂರ 
ಚಲಿಸಿ ಶೃಂಗೇರಿ-ಕೊಪ್ಪ ಮುಖ್ಯ ರಸ್ತೆಯ ಬಲಭಾಗದಲ್ಲಿಯೇ ಸ್ಥಾನ ಸಂಖ್ಯೆ 88 ನ್ನು ಸೇರಿ ನಂತರ ಸದರಿ ರಸ್ತೆಯ ಬಲಭಾಗದಲ್ಲಿಯೇ 


ಸುಮಾರು 11-25 ಸರಪಳಿ ಚಲಿಸಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1ನ್ನು ಸೇರುತ್ತದೆ. 


ನತ 


ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಕಂಡಂತೆ ಚಲಿಸುತ್ತದೆ 


























ಸುದ 
ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
4 ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
77 78 017° 13-75 
78 79 064° 5-50 
79 80 350° 5-50 








೧೦೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 




































































ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಬ ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
80 80ಎ 034° 4-75 
80ಎ | 80ಬಿ 0629 5-00 
80ಬಿ 81 342° 3-75 
81 81ಎ 070° 5-50 
81ಎ | 8ಬಿ 3389 1-75 
81ಬಿ 82 2659 6-50 
82 83 0509 9-00 
83 84 094° 4-50 
65-50 
84 85 032° 11-60 
85 86 1140 2-00 
86 87 0329 2-30 
87 88 333° 1-80 
17-70 
i ij ಶೃಂಗೇರಿ-ಕೊಪ್ಪ ಮುಖ್ಯ ರಸ್ತೆಯ ವ 
ಬಲಭಾಗ 
11-25 
ಅಡ್ಡಗದ್ದೆ ಬ್ಲಾಕ್‌ - ॥ 
ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ; 
ಉತ್ತರ - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 212 ಉಳಿಕೆ ಪ್ರದೇಶ. 
ಪೂರ್ವ - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 212 ಉಳಿಕೆ ಪ್ರದೇಶ. 
ದಕ್ಷಿಣ - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 212 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 212 ರ ಉಳಿಕೆ ಪ್ರದೇಶ. 


ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 177ರ ದಕ್ಷಿಣಾಗ್ರ ಬಾಂದಿನಲ್ಲಿ ಸ್ಥಾನಸಂಖ್ಯೆ 01 ರಿಂದ ಪ್ರಾರಂಭವಾಗಿ ಅಡ್ಡಗದ್ದೆ 
ಗ್ರಾಮದ ಸರ್ವೆ ನಂಬರ್‌ 212 ರಲ್ಲಿ ವಿವಿಧ ಕೋನಗಳಲ್ಲಿ 18-75 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 200, 201 
ಮತ್ತು 202 ರ ಕೂಡುಬಾಂದಿನಲ್ಲಿರುವ ಸ್ಥಾನ ಸಂಖ್ಯೆ 5 ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 























ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
ಸ ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ಏವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
01 02 168° 3-50 
02 03 128° 2-75 
03 04 079° 4-50 
ಈ ik ಸರ್ವೆ ನಂಬರ್‌ 200, 201, 202 ರ ನ 
ಕೂಡುಬಾಂದು 
18-75 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೭೩ 









































ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 05 ರಿಂದ ಮುಂದುವರಿದು ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 202 ರ ಪಶ್ಚಿಮ ಗಡಿಯಲ್ಲಿ 2-50 
ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 202 ರ ನೈರುತ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 6 ನ್ನು ಸೇರಿ ನಂತರ ಅಡ್ಡಗದ್ದೆ ಗ್ರಾಮದ ಸರ್ವೆ 
ನಂಬರ್‌ 212 ರಲ್ಲಿ ವಿವಿಧ ಕೋನಗಳಲ್ಲಿ 9-75 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 21 ಮತ್ತು 206 ರ ಉತ್ತರದ 
ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 8 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 
ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ= 
ಸ್ಥಾನ ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಆ ಸ್ಥಾನ ಸಂಖ್ಯೆಯ ವಿವರಣೆ ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ಸರ್ವೆ ನಂಬರ್‌ 202 ರ ಪಶ್ಚಿಮ ಗಡಿ, 
5 6 ಸರ್ವೆ ನಂಬರ್‌ 202 ರ ನೈರುತ್ಯ 2-50 
ಬಾಂದು 
2-50 
6 7 126° 4-75 
ಸರ್ವೆ ನಂಬರ್‌ 211, 206 ರ ಉತ್ತರದ 
7 $ 5-00 
ಕೂಡುಬಾಂದು 
9-75 
ದಕ್ಷಿಣ: 


ಸೀಮಾರೇಖೇಯು ಸ್ಥಾನಸಂಖ್ಯೆ 8 ರಿಂದ ಮುಂದುವರೆದು ಅಡ್ಡಗದ್ದೆ ಸರ್ವೆ ನಂಬರ್‌ 212 ರಲ್ಲಿ ವಿವಿಧ ಕೋನಗಳಲ್ಲಿ 15-30 ಸರಪಳಿ 
ದೂರ ಚಲಿಸಿ ತುಂಗಾನದಿ ಎಡದಂಡೆಯಲ್ಲಿ ಸ್ಥಾನ ಸಂಖ್ಯೆ 11 ನ್ನು ಸೇರಿ ಮುಂದುವರಿದು 11-05 ಸರಪಳಿ ದೂರ ಚಲಿಸಿ ತುಂಗಾ ನದಿ 
ಎಡದಂಡೆಗೆ ಲಗತ್ತಾಗಿರುವ ಅಡ್ಡಗದ್ದೆ ಸರ್ವೆ ನಂಬರ್‌ 176 ರ ಆಗ್ನೇಯ ಮೂಲೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 12ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 





























ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ= 
ಸ್ಥಾನ ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ರ ಸ್ಥಾನ ಸಂಖ್ಯೆಯ ವಿವರಣೆ ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
8 9 288" 6-50 
9 10 311° 5-25 
10 Il 217° 3-55 
15-30 
Il lla 299° 3-50 
ಸರ್ವೆ ನಂಬರ್‌ 176 ರ ಆಗ್ನೇಯ 
la 12 ಮೂಲೆ ಬಾಂದು ಮತ್ತು ತುಂಗಾ 7-55 
ನದಿಯ ಎಡದಂಡೆ 
11-05 

















ಪಶ್ಚಿಮ: ಸೀಮಾರೇಖೆಯ ಸ್ಥಾನ ಸಂಖ್ಯೆ 12 ರಿಂದ ಮುಂದುವರಿದು ಉತ್ತಾರಾಭಿಮುಖವಾಗಿ 7-80 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ 


ನಂಬರ್‌ 176 ರ ಪೂರ್ವಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 13 ನ್ನು ಸೇರಿ ನಂತರ ಈಶಾನ್ಯಾಭಿಮುಖವಾಗಿ 3-00 ಸರಪಳಿ ದೂರ ಚಲಿಸಿ 
ಪ್ರಾರಂಭಿಕ ಸ್ಥಾನ ಸಂಖ್ಯೆ 1ನ್ನು ಸೇರುತ್ತದೆ. 







































































೧೦೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಕಂಡಂತೆ ಚಲಿಸುತ್ತದೆ 
ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
ಬ ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ಸರ್ವೆ ನಂಬರ್‌ 176 ರ 
12 13 ಮೂರಾಗಿ 7-80 
7-80 
13 ] 026° 3-00 
3-00 
ಅಡ್ಡಗದ್ದೆ ಬ್ಲಾಕ್‌ - 0 
ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ; 
ಉತ್ತರ - ಅಡ್ಡಗದ್ದೆ ಮತ್ತು ಕೆಳಕೊಪ್ಪ ಗ್ರಾಮಗಳ ಸಾಮಾನ್ಯ ಗಡಿ. 
ಪೂರ್ವ - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 119ರ ಉಳಿಕೆ ಪ್ರದೇಶ. 
ದಕ್ಷಿಣ - ತುಂಗಾ ನದಿಯ ಎಡದಂಡೆ ಮತ್ತು ಅಡ್ಡಗದ್ದೆ ಸರ್ವೆ ನಂಬರ್‌ 119 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ಅಡ್ಡಗದ್ದೆ ಸರ್ವೆ ನಂಬರ್‌ 119 ರ ಉಳಿಕೆ ಪ್ರದೇಶ. 
ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 119 ರ ವಾಯುವ್ಯದಲ್ಲಿರುವ ಹಳ್ಳದ ಪಕ್ಕದ ಬಾಂದು ಮತ್ತು ಕೆಳಕೊಪ್ಪ ಗ್ರಾಮದ 
ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಪೂರ್ವ ಮತ್ತು ಈಶಾನ್ಯಾಭಿಮುಖವಾಗಿ ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 119 
ರ ಉತ್ತರದ ಗಡಿಯಲ್ಲಿಯೇ 27-25 ಸರಪಳಿ ದೂರ ಚಲಿಸಿ ಶೃಂಗೇರಿ-ಕೊಪ್ಪ ಮುಖ್ಯ ರಸ್ತೆಯ ಬಲಭಾಗದಲ್ಲಿ ಸ್ಥಾನ ಸಂಖ್ಯೆ 2ನ್ನು 
ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 
ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
i ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
i ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 119 ರ i 
ಉತ್ತರ ಗಡಿ 
la [ಬಿ -ಡಿಟ್ಟೋ- 12-25 
1ಬಿ 2 -ಡಿಟ್ಟೋ- 2-00 
27-25 
ಹೂರ್ವ: 


ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರಿದು ಅಡ್ಡಗದ್ದೆ ಸರ್ವೆ ನಂಬರ್‌ 119 ರಲ್ಲಿ ವಿವಿಧ ಕೋನಗಳಲ್ಲಿ 11-50 ಸರಪಳಿ 
ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್‌ 93, 99ರ ದಕ್ಷಿಣ ದಿಕ್ಕಿನ ಕೂಡುಬಾಂದಿನಿಂದ ವಾಯುವ್ಯಕ್ಕೆ ಸರ್ವೆ ನಂಬರ್‌ 93 ರ ಪಶ್ಚಿಮದ 
ಗಡಿಯಲ್ಲಿನ ಮೂರನೇ ಬಾಂದು ಕಲ್ಲಿನಲ್ಲಿ ಸ್ಥಾನ ಸಂಖ್ಯೆ 4 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 93 ರ 
ಪಶ್ಚಿಮ ಗಡಿಯಲ್ಲಿಯೇ 5-75 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 93, 99ರ ದಕ್ಷಿಣ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 5ನ್ನು 
ಸೇರುತ್ತದೆ. ಮುಂದುವರಿದು ಸೀಮಾ ರೇಖೆಯು ದಕ್ಷಿಣಾಭಿಮುಖವಾಗಿ 5-69 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 100 ರ ನೈರುತ್ಯ 
ಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 6 ನ್ನು ಸೇರಿ ನಂತರ ಸರ್ವೆ ನಂಬರ್‌ 119 ರಲ್ಲಿ ಸೀಮಾರೇಖೆಯು ವಿವಿಧ ಕೋನಗಳಲ್ಲಿ 47-55 ಸರಪಳಿ 
ಚಲಿಸಿ ಸರ್ವೆ ನಂಬರ್‌ 114 ರ ಪೂರ್ವಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 14 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು 
ದಕ್ಷಿಣಾಭಿಮುಖವಾಗಿ 11-00 ಸರಪಳಿ ದೂರ ಚಲಿಸಿ ತುಂಗಾ ನದಿಯ ಎಡದಂಡೆ ಯಲ್ಲಿ ಸ್ಥಾನ ಸಂಖ್ಯೆ 16 ನ್ನು ಸೇರುತ್ತದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


೧೦೭೫ 





ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 





ಅಂತರ ಸರಪಳಿಗಳಲ್ಲಿ 







































































ಕೋನ ಡಿಗಿಗಳಲ್ಲಿ ಒಂದು ಸರಪಳಿ= 
ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
2 3 172° 8-50 
3 4 126° 3-00 
11-50 
ಸ ಕ ಸರ್ವೆ ನಂಬರ್‌ 93 ರ ಪಶ್ಚಿಮ ಗಡಿ ಮತ್ತು ಸರ್ವೆ ನಂಬರ್‌ ಸ 
93, 99 ರ ದಕ್ಷಿಣ ದಿಕ್ಕಿನ ಕೂಡುಬಾಂದು 

5-75 
5 6 ಸರ್ವೆ ನಂಬರ್‌ 100 ರ ನೈರುತ್ತ ಬಾಂದು 5-60 
5-60 
6 7 164° 3-25 
7 8 1159 5-05 
8 9 1619 5-00 
9 10 039° 4-75 
10 Il 124° 8-25 
I 12 109° 8-50 
12 13 101° 3-50 
13 14 ಸರ್ವೆ ನಂಬರ್‌ 114ರ ಪೂರ್ವಾಗ್ರ ಬಾಂದು 9-25 
47-55 
14 15 169° 8-00 
15 16 190° 3-00 
11-00 








ಸೀಮಾರೇಖೆಯು ಸ್ಥಾನ ಸಂಖ್ಯೆ 16 ರಿಂದ ಮುಂದುವರಿದು ಸರ್ವೆ ನಂಬರ್‌ 109 ರ ದಕ್ಷಿಣ ಗಡಿ ಮತ್ತು ತುಂಗಾ ನದಿಯ 
ಎಡದಂಡೆಯಲ್ಲಿಯೇ 61-00 ಸರಪಳಿ ದೂರ ಚಲಿಸಿ ತುಂಗಾ ನದಿಯ ಎಡದಂಡೆಯಲ್ಲಿ ಸರ್ವೆ ನಂಬರ್‌ 58 ರ ದಕ್ಷಿಣಾಗ್ರ ಬಾಂದಿನಿಂದ 
133” ಕೋನ 7-50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 17 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಅಡ್ಡಗದ್ದೆ ಸರ್ವೆ ನಂಬರ್‌ 
119 ರಲ್ಲಿ ವಿವಿಧ ಕೋನಗಳಲ್ಲಿ 39-65 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 309 ರ ಉತ್ತರಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 24 ನ್ನು 
ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ನೈರುತ್ಯ ಮತ್ತು ವಾಯುವ್ಯಾಭಿಮುಖವಾಗಿ 11-25 ಸರಪಳಿ ಚಲಿಸಿ ಸರ್ವೆ ನಂಬರ್‌ 77, 


82 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 092? ಕೋನ 2-25 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 26 ನ್ನು ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 





ಸ್ಥಾನ 
ದಿಂದ 


ಸಾನಕ್ಷೆ 


ಕೋನ ಡಿಗಿಗಳಲ್ಲಿ 
ಸೀಮಾರೇಖೆಯ, 
ಸ್ಥಾನ ಸಂಖ್ಯೆಯ ಏವರಣೆ 


ಅ೦ತರ ಸರಪಳಿಗಳಲ್ಲಿ 
ಒಂದು ಸರಪಳಿ 
ಒಂದು ನೂರು ಕೊಂಡಿಗಳು 
=ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 





ಸರ್ವೆ ನಂಬರ್‌ 119 ರ ದಕ್ಷಿಣ ಗಡಿ ಮತ್ತು ತುಂಗಾ ನದಿಯ 























16 17 61-00 
ಎಡದಂಡೆ 

61-00 

17 18 028° 7-50 

18 19 3359 2-25 








೧೦೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 






































ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
19 20 262° 5-00 
20 21 316° 7-25 
21 22 003° 4-25 
22 22ಎ 024° 3-90 
ಫಿ: ೨೨2೫ 296° 2-50 
22ಬಿ 23 222° 3-25 
23 24 ಸರ್ವೆ ನಂಬರ್‌ 309 ರ ಉತ್ತರಾಗ್ರ ಬಾಂದು 3-75 
39-65 
24 25 2459 5-75 
25 26 292° 5-50 
11-25 

















ಪಶ್ಚಿಮ: ಸೀಮಾರೇಖೆಯ ಸ್ಥಾನ ಸಂಖ್ಯೆ 26 ರಿಂದ ಮುಂದುವರಿದು ಸರ್ವೆ ನಂಬರ್‌ 119 ರಲ್ಲಿ ವಿವಿಧ ಕೋನಗಳಲ್ಲಿ 28-25 ಸರಪಳಿ ದೂರ 
ಚಲಿಸಿ ಸ್ಥಾನ ಸಂಖ್ಯೆ 31 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಕಂಡಂತೆ ಚಲಿಸುತ್ತದೆ 












































ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
ಸ ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
26 27 012° 4-50 
27 28 291° 2-75 
28 29 025° 3-75 
29 30 088° 3-75 
30 31 019° 5-00 
31 1 320° 8-50 
28-25 
ಅಡ್ಡಗದ್ದೆ ಬ್ಲಾಕ್‌ - 
ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ; 
ಉತ್ತರ - ಕೆಳಕೊಪ್ಪ ಗ್ರಾಮದ ಗಡಿ. 
ಪೂರ್ವ - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 45, 44 ಹಳ್ಳದ ಬಲದಂಡೆ ಮತ್ತು ಸರ್ವೆ ನಂಬರ್‌ 15 ರ ಉಳಿಕೆ ಪ್ರದೇಶ. 
ದಕ್ಷಿಣ - ಅಡ್ಡಗದ್ದೆ ಸರ್ವೆ ನಂಬರ್‌ 15 ಮತ್ತು 14 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ಕಾವಡಿ ಗ್ರಾಮದ ಗಡಿ. 


ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಅಡ್ಡಗದ್ದೆ, ಕಾವಡಿ ಮತ್ತು ಕೆಳಕೊಪ್ಪ ಗ್ರಾಮಗಳು ಕೂಡುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ 
ಅಡ್ಡಗದ್ದೆ ಸರ್ವೆ ನಂಬರ್‌ 14 ಮತ್ತು ಕೆಳಕೊಪ್ಪ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ, ಅಡ್ಡಗದ್ದೆ ಸರ್ವೆ ನಂಬರ್‌ 45, ಮತ್ತು ಕೆಳಕೊಪ್ಪ 
ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸುಮಾರು 27-25 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 45 ರ ಉತ್ತರಾಗ್ರ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 2 ನ್ನು ಸೇರುತ್ತದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೭೭ 





ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 




















ಅಂತರ ಸರಪಳಿಗಳಲ್ಲಿ 
ನ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಸ್ದಾ 
ಸು ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
೦ 
ಸ್ಲಾನ ಸಂಖ್ಯೆಯ ವಿವರಣೆ =ಇಪತ್ತು ಮೀಟರ್‌ಗಳು 
ಛಿ p) ಬ 
ಸರಪಳಿ-ಕೊಂಡಿಗಳು 
ಅಡ್ಡಗದ್ದೆ ಸರ್ವೆ ನಂಬರ್‌ 14 ಮತ್ತು ಕೆಳಕೊಪ್ಪ 
1 1ಎ ಈ ಗ ಸ 14-00 
ಗ್ರಾಮಗಳ ಸಾಮಾನ್ನ ಗಡಿ. 
ಅಡ್ಡಗದ್ದೆ ಸರ್ವೆ ನಂಬರ್‌ 45 ಮತು ಕೆಳಕೊಪ್ಪ 
1ಎ 1ಬಿ ಈ ಡ್ಡ ನ 2-50 
ಗ್ರಾಮಗಳ ಸಾಮಾನ್ನ ಗಡಿ. 
1ಬಿ IA -ಡಿಟ್ಟೋ- 3-00 
1ಸಿ 2 -ಡಿಟೋ- 7-175 
27-25 




















ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರಿದು ದಕ್ಷಿಣಾಭಿಮುಖವಾಗಿ ಸರ್ವೆ ನಂಬರ್‌ 45 ರಲ್ಲಿ ಸುಮಾರು 5-00 ಸರಪಳಿ 
ದೂರ ಚಲಿಸಿ ಸರ್ವೆ ನಂಬರ್‌ 43 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 3 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು 
ವಿವಿಧ ಕೋನಗಳಲ್ಲಿ ಸರ್ವೆ ನಂಬರ್‌ 44 ರಲ್ಲಿ 12-60 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್‌ 41 ರ ನೈರುತ್ಯ ಬಾಂದಿನಲ್ಲಿ 
ಸ್ಥಾನ ಸಂಖ್ಯೆ 6ನ್ನು ಸೇರುತ್ತದೆ. ನಂತರ ಸೀಮಾರೇಖೆಯು ಆಗ್ನೇಯಾಭಿಮುಖವಾಗಿ ಸುಮಾರು 8-00 ಸರಪಳಿ ದೂರ ಚಲಿಸಿ ಸರ್ವೆ 
ನಂಬರ್‌ 57 ರ ದಕ್ಷಿಣಾಗ್ರ ಬಾಂದಿನಲ್ಲಿ (ತುಂಗಾ ನದಿಗೆ ಸೇರುವ ಹಳ್ಳದ ಬಲದಂಡೆ) ಸ್ಥಾನ ಸಂಖ್ಯೆ 7 ನ್ನು ಸೇರುತ್ತದೆ. ನಂತರ 
ಸೀಮಾರೇಖೆಯು ಹಳ್ಳದ ಬಲದಂಡೆಯಲ್ಲಿಯೇ ದಕ್ಷಿಣಾಭಿಮುಖವಾಗಿ 15-50 ಸರಪಳಿ ದೂರ ಚಲಿಸಿ ಸದರಿ ಹಳ್ಳದ ಬಲದಂಡೆಯಲ್ಲಿಯೇ 
ಸ್ಥಾನ ಸಂಖ್ಯೆ 9 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 15 ರಲ್ಲಿ ನೈರುತ್ಯಾಭಿಮುಖವಾಗಿ 5-00 ಸರಪಳಿ 
ಚಲಿಸಿ ಸರ್ವೆ ನಂಬರ್‌ 301, 17, 16 ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 10 ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 












































ಅಂತರ ಸರಪಳಿಗಳಲ್ಲಿ 
ನ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಸ್ದಾ 
ಸ್ಲಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ದಿಂದ ತ 
ಸ್ಥಾನ ಸಂಖ್ಯೆಯ ಏವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ಅಡಗದ್ದೆ ಸರ್ವೆ ನಂಬರ್‌ 43 ರ 
2 3 ಫಂ 5-00 
ವಾಯುವ್ನ ಬಾಂದು 
5_00 
3 4 208° 4-00 
4 5 184° 4-50 
5 6 130° 4-10 
12-60 
ಅಡಗದ್ದೆ ಸರ್ವೆ ನಂಬರ್‌ 57 ರ 
6 7 ಫಳ 8-00 
ದಕ್ಷಿಣಾಗ ಬಾಂದು 
8-00 
ತುಂಗಾ ನದಿಗೆ ಸೇರುವ ಹಳದ 
7 8 ೪ 4-50 
ಬಲದಂಡೆ 
ತುಂಗಾ ನದಿಗೆ ಸೇರುವ ಹಳದ 
8 9 be 11-00 
ಬಲದಂಡೆ 
15-50 
ಅಡಗದ್ದೆ ಸರ್ವೆ ನಂಬರ್‌ 301, 17 
9 10 ಈ 5-00 
ಮತ್ತು 16 ರ ಕೂಡುಬಾಂದು 
5-00 




















೧೦೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 10 ರಿ೦ದ ಮುಂದುವರಿದು ವಾಯುವ್ಯಾಭಿಮುಖವಾಗಿ ಅಡ್ಡಗದ್ದೆ ಸರ್ವೆ ನಂಬರ್‌ 16 ರ ಪೂರ್ವದ 
ಗಡಿಯಲ್ಲಿ 2-50 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 16 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. ನಂತರ 
ಸೀಮಾರೇಖೆಯು ಅಡ್ಡಗದ್ದೆ ಸರ್ವೆ ನಂಬರ್‌ 15 ರಲ್ಲಿ ವಿವಿಧ ಕೋನಗಳಲ್ಲಿ 30-75 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್‌ 12 
ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 17ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವಾಯುವ್ಯಾಭಿಮುಖವಾಗಿ 3-50 ಸರಪಳಿ 
ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್‌ 13 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 18 ನ್ನು ಸೇರಿ ನಂತರ ಸೀಮಾರೇಖೆಯು ಅಡ್ಡಗದ್ದೆ 
ಸರ್ವೆ ನಂಬರ್‌ 15 ಮತ್ತು 14 ರಲ್ಲಿ ಪಶ್ಚಿಮಾಭೀಮುಖವಾಗಿ (ಶೃಂಗೇರಿ-ಕೊಪ್ಪ ಮುಖ್ಯ ರಸ್ತೆಯನ್ನು ಹಾದು) 6-09 ಸರಪಳಿ ಚಲಿಸಿ ಸ್ಥಾನ 
ಸಂಖ್ಯೆ 19ನ್ನು ಸೇರುತ್ತದೆ. ನಂತರ ಸೀಮಾರೇಖೆಯು ಉತ್ತರ ಮತ್ತು ಪಶ್ಚಿಮಾಭಿ ಮುಖವಾಗಿ ಸರ್ವೆ ನಂಬರ್‌ 14 ರಲ್ಲಿ 10-50 ಸರಪಳಿ 
ದೂರ ಚಲಿಸಿ ಕಾವಡಿ ಮತ್ತು ಅಡ್ಡಗದ್ದೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 21 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 
























































ಕೋನ (ಡಿಗಿಗಳಲ್ಲಿ) ಅಂತರ ಸರಪಳಿಗಳಲ್ಲಿ 
ಸ್ಥಾನ ಸ್ನಾನಕ್ಕೆ ಸೀಮಾರೇಖೆಯ, (ಒ೦ದು ಸರಪಳಿ 
ದಿಂದ ತ 
ಸ್ಥಾನ ಸಂಖ್ಯೆಯ ವಿವರಣೆ =20 ಮೀಟರ್‌) 
ಸರ್ವೆ ನಂಬರ್‌ 16 ರ ಪೂರ್ವ 
10 11 ಗಡಿ ಮತ್ತು ಸರ್ವೆ ನಂಬರ್‌ 16 2-50 
ರ ಈಶಾನ್ಯ ಬಾಂದು 
2-50 
I 12 301° 6-50 
12 13 2789 7-50 
13 14 0359 2-75 
14 15 312° 2-00 
15 16 270° 3-00 
ಸರ್ವೆ ನಂಬರ್‌ 12 ರ ಈಶಾನ್ಯ 
16 17 9-00 
ಬಾಂದು 
30-75 
ಸರ್ವೆ ನಂಬರ್‌ 3 ರ ಈಶಾನ್ಯ 
17 18 3-50 
ಬಾಂದು 
3-50 
18 19 ps 6-00 
6-00 
19 20 009° 5-50 
20 21 270° 5-00 
10-50 

















ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 21 ರಿಂದ ಉತ್ತರಾಭೀಮುಖವಾಗಿ ಕಾವಡಿ ಮತ್ತು ಅಡ್ಡಗದ್ದೆ ಸಾಮಾನ್ಯ ಗಡಿಯಲ್ಲಿ ಸುಮಾರು 11-00 
ಸರಪಳಿ ದೂರ ಚಲಿಸಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 01 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 











8 ಕೋನ (ಡಿಗಿಗಳಲ್ಲಿ) ಅಂತರ ಸರಪಳಿಗಳಲ್ಲಿ 
ಸ್ದಾ 
ky ಸ್ಥಾನಕ್ಕೆ ಸೀಮಾರೇಖೆಯ, (ಒಂದು ಸರಪಳಿ 
ದಿಂದ ® 

ಸ್ಥಾನ ಸಂಖ್ಯೆಯ ವಿವರಣೆ ಎ20 ಮೀಟರ್‌) 

ಕಾವಡಿ-ಅಡ್ಡಗದ್ದೆ ಗ್ರಾಮಗಳ ಸಾಮಾನ್ಯ 
21 01 4 11-00 
ಗಡಿ 
11-00 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೭೯ 





ಎನ್‌ಕ್ಲೋಸರ್‌ ನಂಬರ್‌-1. 

ಎನ್‌ಕ್ಲೋಸರ್‌-1 ಅಡ್ಡಗದ್ದೆ ಬ್ಲಾಕ್‌-॥ ರಲ್ಲಿರುವ ಅಡ್ಡಗದ್ದೆ ಸರ್ವೆ ನಂಬರ್‌ 295 ನ್ನು ಎನ್‌ಕ್ಲೋಸರ್‌-। ಎಂದು ಗುರುತಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ 
ಪಿ.ಆರ್‌.502 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ. 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 127 ಎಫ್‌ಎಎಫ್‌ 2010, ಬೆ೦ಗಳೂರು, ದಿನಾಂಕ: 20-05-2011 

ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964ನೇ ಇಸವಿಯ ಕಾಯ್ದೆ 5) ಕಲಂ-4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ಕೊಪ್ಪ ತಾಲ್ಲೂಕು, ಕಸಬಾ ಹೋಬಳಿ, ತನ್ನೋಡಿ ಗ್ರಾಮಗಳ ಜಮೀನುಗಳನ್ನು 
ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯವೆಂದು ಈ ಮೂಲಕ 



















































































ಘೋಷಿಸಿದೆ. 
1. “ ಅನುಸೂಚಿ” 
ಜಿಲ್ಲೆ ಚಿಕ್ಕಮಗಳೂರು 
ಕಂದಾಯ ಉಪ ವಿಭಾಗ ಚಿಕ್ಕಮಗಳೂರು 
ಹೋಬಳಿ ಕಸಬಾ 
ಗ್ರಾಮ ತನ್ನೋಡಿ 
ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಹೆಸರು ತನ್ನೋಡಿ ಬ್ಲಾಕ್‌-। ರಿ೦ದ 1 
2. “ ಅನುಸೂಚಿಯ” ವಿವರ: 
(ಅ) ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಸರ್ವೆ ನಂಬರ್‌ವಾರು ವಿವರ. 
ಗ್ರಾಮ ಸರ್ವೆ ನಂಬರ್‌ ಎಸಿಡ್‌ 
gf ಎಕರೆ-ಗುಂಟೆ. 
ತನ್ನೋಡಿ 9 24-07 
21 20-31 
39 48-14 
44 32-21 
58 89-29 
ಒಟ್ಟು 215-22 
ಆ) ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಬ್ರಾಕ್‌ವಾರು ವಿವರ. 
ಉದ್ದೇಶಿತ 
“ಮೀಸಲು ಅರಣ್ಯ” ಇತತ ಸರ್ವೆ ವಿಸ್ಕೀರ್ಣ 
ಪ್ರದೇಶಗಳಲ್ಲಿರುವ ಬ್ಲಾಕ್‌ಗಳ ಷೆ ನಂಬರ್‌ ಎಕರೆ-ಗುಂಟೆ. 
ಹೆಸರು 
ತನ್ನೋಡಿ ಬ್ಲಾಕ್‌-! ತನ್ನೋಡಿ 9 12-26 
12-26 
ತನ್ನೋಡಿ ಬ್ಲಾಕ್‌-॥ ತನ್ನೋಡಿ 9 11-21 
11-21 




















೧೦೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 
























































ಉದ್ದೇಶಿತ 
“ಮೀಸಲು ಅರಣ್ಯ” ಸರ್ವೆ ವಿಸ್ಕೀರ್ಣ 
ಪ್ರದೇಶಗಳಲ್ಲಿರುವ ಬ್ಲಾಕ್‌ಗಳ ಸ ನಂಬರ್‌ ಎಕರೆ-ಗುಂಟೆ. 
ಹೆಸರು 
ತನ್ನೋಡಿ ಬ್ಲಾಕ್‌-॥॥ ತನ್ನೋಡಿ 39 37-00 
37-00 
ತನ್ನೋಡಿ ಬ್ಲಾಕ್‌ -॥V ತನ್ನೋಡಿ 44 2-26 
39 2-14 
5-00 
ತನ್ನೋಡಿ ಬ್ಲಾಕ್‌-1/ ತನ್ನೋಡಿ 58 89-29 
44 29-35 
119-24 
ತನ್ನೋಡಿ ಬ್ಲಾಕ್‌-॥ ತನ್ನೋಡಿ 21 20-31 
20-31 
ತನ್ನೋಡಿ ಬ್ಲಾಕ್‌-॥ ತನ್ನೋಡಿ 39 1-18 
1-18 
ತನ್ನೋಡಿ ಬ್ಲಾಕ್‌-1/॥ ತನ್ನೋಡಿ 39 7-22 
7-22 
ಎಂಟು ಬ್ಲಾಕ್‌ಗಳ ಒಟ್ಟು ವಿಸ್ತೀರ್ಣ 215-22 











3) ಮೇಲ್ಕಂಡ ಕಾಯ್ದೆಯ ಕಲಂ 4(1)(ಸಿ) ಪ್ರಕಾರ ಸರ್ಕಾರವು ಉಪ ವಿಭಾಗಾಧಿಕಾರಿ, ಚಿಕ್ಕಮಗಳೂರು ಉಪ ವಿಭಾಗ, ಚಿಕ್ಕಮಗಳೂರು ಇವರನ್ನು 
ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ 
ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾದ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 

4) ಮೇಲ್ಕಂಡ ಕಾಯ್ದೆಯ ಕಲಂ 42) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪ ವಿಭಾಗ, ಕೊಪ್ಪ ಇವರನ್ನು ಈ 
ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯನ್ನು ಪ್ರತಿನಿಧಿಸಲು ನೇಮಿಸಿದೆ. 

5) ಮೇಲ್ಕಂಡ ಕಾಯ್ದೆಯ ಕಲಂ 11, 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗೆ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16(1)ನೇ ಪ್ರಕಾರ 
ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 

6) ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಕಲಂ 16(2)ನೇ ಪ್ರಕಾರ ಆದೇಶ 
ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

7) ಇತರೆ ಸವಲತ್ತುಗಳು:- ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 
ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಟೋಷರ್‌ ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ 
ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ. ಕಂದಾಯ ಇಲಾಖೆಯಿಂದ ದಿನಾಂಕ:05-06-2002 ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ ಹಕ್ಕನ್ನು 
ಹಾಗೆಯೇ ಮುಂದುವರೆಸಲಾಗಿದೆ. 

8) ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು 
ವಿವರಗಳನ್ನು ಮುಂದೆ ವಿವರಿಸಿದೆ. 

ತನ್ನೋಡಿ ಬ್ಲಾಕ್‌-! 
ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಉತ್ತರ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 9 ರ ಉಳಿಕೆ ಪ್ರದೇಶ. 


ಪೂರ್ವ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 9 ರ ಉಳಿಕೆ ಪ್ರದೇಶ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೮೧ 





ದಕ್ಷಿಣ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 9 ರ ಉಳಿಕೆ ಪ್ರದೇಶ. 


೫ 


ಮ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 9 ರ ಉಳಿಕೆ ಪ್ರದೇಶ ಹಾಗೂ ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ನ ಗಡಿ. 


ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಸೋಮಲಾಪುರ-ತನ್ನೋಡಿ-ಮರಿತೊಟ್ಟು ಮೂರು ಗ್ರಾಮಗಳ ಗಡಿಗಳು ಸೇರುವ ಮುಕ್ಕುಪ್ಪೆ ಬಾಂದಿನಿಂದ 
ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿರುವ ಎರಡನೇ ದ್ವಿಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ತನ್ನೋಡಿ 
ಸರ್ವೆ ನಂಬರ್‌ 9 ರಲ್ಲಿ ಈಶಾನ್ಯ ಹಾಗೂ ಪೂರ್ವಾಭಿಮುಖವಾಗಿ ಹಳ್ಳದ ಮೂಲಕ 12-10 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 3ನ್ನು 
ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 














ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
ಬ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಸ್ಥಾನ ಒಂದು ನೂರು ಕೊಂಡಿಗಳು 

ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 

ಸರಪಳಿ-ಕೊಂಡಿಗಳು 
1 2 042° 6-55 
2 3 083° 5-55 
12-10 




















ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 3 ರಿಂದ ಮುಂದುವರೆದು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 9 ರಲ್ಲಿ 179" ಕೋನದಲ್ಲಿ 10-80 ಸರಪಳಿ 
ದೂರವನ್ನು ಹಳ್ಳದ ಮೂಲಕ ಚಲಿಸಿ ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿರುವ ಎರಡನೇ ದ್ವಿಕುಪ್ಪೆ ಬಾ೦ದಿನಿಂದ (ಸ್ಥಾನ 
ಸಂಖ್ಯೆ 1) 117? ಕೋನ 11-50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 4 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 




















ಅಂತರ ಸರಪಳಿಗಳಲ್ಲಿ 
ಫೆ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಸ್ದಾ 
ky ಸ್ನಾನಕ್ಕೆ ಸೀಮಾರೇಖೆಯ ವಿವರಣೆ, ಸ್ಲಾನ ಒಂದು ನೂರು ಕೊಂಡಿಗಳು 
ದಿಂದ ಥ್‌ € 
ಸಂಖ್ಯೆಯ ಏವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
3 4 179° 10-80 
10-80 











ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 4 ರಿಂದ ಮುಂದುವರೆದು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 9 ರಲ್ಲಿ ವಿವಿಧ ಕೋನಗಳಲ್ಲಿ 18-75 
ಸರಪಳಿ ದೂರ ಚಲಿಸಿ ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿರುವ ಎರಡನೇ ದ್ವಿಕುಪ್ಪೆ ಬಾಂದಿನಿಂದ (ಸ್ಥಾನ ಸಂಖ್ಯೆ 1 921% 
ಕೋನ 11-50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 8 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 




















ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಇ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಸ್ಥಾನ ಒಂದು ನೂರು ಕೊಂಡಿಗಳು 

ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 

ಸರಪಳಿ-ಕೊಂಡಿಗಳು 
4 5 255° 2-50 
5 6 263° 6-45 
6 7 2639 3-05 
7 8 263° 6-75 
18-75 




















೧೦೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 8 ರಿಂದ ಮುಂದುವರೆದು ತನ್ನೋಡಿ ಸರ್ವೆ ನಂಬರ್‌ 9 ರಲ್ಲಿ 0459 ಕೋನದಲ್ಲಿ 5-60 ಸರಪಳಿ ದೂರ 
ಚಲಿಸಿ ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 9 ನ್ನು ಸೇರಿ, ಸದರಿ ಸಾಮಾನ್ಯ ಗಡಿಯಲ್ಲಿಯೇ 
ಈಶಾನ್ಯಾಭಿಮುಖವಾಗಿ ಸುಮಾರು 6-10 ಸರಪಳಿ ದೂರ ಚಲಿಸಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 



































ಅಂತರ ಸರಪಳಿಗಳಲ್ಲಿ 
2 ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
ಸ್ದಾ 
Ke ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಸ್ನಾನ ಒ೦ದು ನೂರು ಕೊಂಡಿಗಳು 
ದಿಂದ ಜ್‌ ಧಿ 
ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
8 9 045° 5-60 
5-60 
ಸೋಮಲಾಪುರ-ತನ್ನೋಡಿ ಗ್ರಾಮಗಳ 
9 1 6-10 
ಸಾಮಾನ್ನ ಗಡಿ 
6-10 
ತನ್ನೋಡಿ ಬ್ಲಾಕ್‌-॥ 
ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 
ಉತ್ತರ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 9 ರ ಉಳಿಕೆ ಪ್ರದೇಶ. 
ಹೂರ್ವ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 9 ರ ಉಳಿಕೆ ಪ್ರದೇಶ. 
ದಕ್ಷಿಣ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 9 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 9 ರ ಉಳಿಕೆ ಪ್ರದೇಶ. 


ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 100, 107 ರ ಉತ್ತರ ದಿಕ್ಕಿನ ದ್ವಿಕುಪ್ಪೆ ಕೂಡುಬಾಂದಿನಿಂದ 340° ಕೋನ 11-00 
ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ತನ್ನೋಡಿ ಸರ್ವೆ ನಂಬರ್‌ 9 ರಲ್ಲಿ ವಿವಿಧ ಕೋನಗಳಲ್ಲಿ 16-15 ಸರಪಳಿ ದೂರ ಚಲಿಸಿ 
ಸರ್ವೆ ನಂಬರ್‌ 100, 107 ರ ಉತ್ತರ ದಿಕ್ಕಿನ ದ್ವಿಕುಪ್ಪೆ ಕೂಡುಬಾಂದಿನಿಂದ 057' ಕೋನ 3-40 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 5 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 9 ರಲ್ಲಿ ವಿವಿದ ಕೋನಗಳಲ್ಲಿ 19-65 ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ 
ನಂಬರ್‌ 7ರ ಹಳ್ಳದ ಪಕ್ಕದ ಆಗ್ನೇಯ ಬಾಂದಿನಿಂದ 239 ಕೋನ 10-05 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 9 ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 



































ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
kl ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 

ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 

ಸರಪಳಿ-ಕೊಂಡಿಗಳು 
| 2 089° 5-50 
ಶ್ರ 3 203° 4-70 
3 4 [1 3-40 
4 5 182 2-55 
16-15 
5 6 096° 5-90 
6 7 016° 6-85 
7 8 076° 3-95 
8 9 103° 2-95 
19-65 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೮೩ 





ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 9 ರಿಂದ ಮುಂದುವರೆದು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 9 ರಲ್ಲಿ ನೈರುತ್ಯಾಭಿಮುಖವಾಗಿ 2149 
ಕೋನದಲ್ಲಿ 11-00 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 10 ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 











ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ= 
ಜೃ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
9 10 214° 11-00 
11-00 




















ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 10 ರಿಂದ ಮುಂದುವರೆದು ವಾಯುವ್ಯಾಭಿಮುಖವಾಗಿ ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 9 ರಲ್ಲಿ 
6-40 ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ ನಂಬರ್‌ 107, 101, 9 ಮುಕ್ಕುಪ್ಪೆ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 11 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 107. 100 ರ ಉತ್ತರ ಗಡಿಯಲ್ಲಿಯೆ ವಾಯುವ್ಯ ಮತ್ತು 
ನೈರುತ್ಯಾಭಿಮುಖವಾಗಿ ಸುಮಾರು 7-30 ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ ನಂಬರ್‌ 96, 9, 100 ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 13 
ನ್ನು ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 





ಅಂತರ ಸರಪಳಿಗಳಲ್ಲಿ 


ಚ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ= 
ಸ್ದಾ 
ಸ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
o ; 
ಸ್ಥಾನ ಸಂಖ್ಯೆಯ ವಿವರಣೆ ವಇಪ್ಪತ್ತು ಮೀಟರ್‌ಗಳು 


ಸರಪಳಿ-ಕೊಂಡಿಗಳು 





ತನ್ನೋಡಿ ಸರ್ವೆ ನಂಬರ್‌ 107, 9, 101 ರ 








10 11 6-40 
ಕೂಡುಬಾಂದಿನಲ್ಲಿ 
6-40 
ತನ್ನೋಡಿ ಸರ್ವೆ ನಂಬರ್‌ 107 ರ ಉತರ ಗಡಿಯಲ್ಲಿ 
1] 12 ವ್‌ ಕ 4-80 


ವಾಯುವ್ಯಾಭಿಮುಖವಾಗಿ 





ತನ್ನೋಡಿ ಸರ್ವೆ ನಂಬರ್‌ 100 ರ ಉತ್ತರ ಗಡಿಯಲ್ಲಿ 
12 13 ನೈರುತ್ಯಾಭಿಮುಖವಾಗಿ ಹಾಗೂ ತನ್ನೋಡಿ ಸರ್ವೆ ನಂಬರ್‌ 2-50 
96, 9, 100 ರ ಕೂಡುಬಾಂದಿನಲ್ಲಿ 




















7-30 
ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 13 ರಿ೦ದ ಮುಂದುವರೆದು ತನ್ನೋಡಿ ಸರ್ವೆ ನಂಬರ್‌ 9 ರಲ್ಲಿ ವಿವಿಧ ಕೋನಗಳಲ್ಲಿ 15-55 ಸರಪಳಿ 
ದೂರ ಚಲಿಸಿ ಸ್ಥಾನ ಸಂಖ್ಯೆ 16 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 























ಅಂತರ ಸರಪಳಿಗಳಲ್ಲಿ 
ಇ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ= 
ಬದ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಸ್ಥಾನ ಒಂದು ನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ ಎಲ್ಲಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
13 14 294° 4-20 
14 15 042° 2-50 
15 16 009° 4-85 
16 01 347? 4-00 
15-55 




















೧೦೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ತನ್ನೋಡಿ ಬ್ಲಾಕ್‌-॥॥ 
ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 
ಉತ್ತರ - ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿ. 
ಹೂರ್ವ - ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿ ಹಾಗೂ ತನ್ನೋಡಿ ಸರ್ವೆ ನಂಬರ್‌ 39 ರ ಉಳಿಕೆ ಪ್ರದೇಶ. 
ದಕ್ಷಿಣ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 39 ರ ದಕ್ಷಿಣ ಗಡಿ ಹಾಗೂ ಸರ್ವೆ ನಂಬರ್‌ 39 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 39 ರ ಉಳಿಕೆ ಪ್ರದೇಶ. 


: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ: ಸೀಮಾರೇಖೆಯು ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿರುವ ತನ್ನೋಡಿ ಸರ್ವೆ ನಂಬರ್‌ 30 ರ ಉತ್ತರಾಗ್ರ ಮುಕ್ಕುಪ್ಪೆ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸದರಿ ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ ಆಗ್ನೇಯಾಭಿಮುಖವಾಗಿ 
ಸುಮಾರು 31-00 ಸರಪಳಿ ದೂರ ಚಲಿಸಿ ಸದರಿ ಸಾಮಾನ್ಯ ಗಡಿಯಲ್ಲಿರುವ ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 2 ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 











ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
kl ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ಯ 

1 2 ಗಡಿಯ 31-00 
31-00 




















ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರೆದು ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ 
ನೈರುತ್ಯಾಭಿಮುಖವಾಗಿ 8-60 ಸರಪಳಿ ದೂರ ಚಲಿಸಿ ಸದರಿ ಸಾಮಾನ್ಯ ಗಡಿಯಲ್ಲಿರುವ ಒಳಮುಖ ಬೆಂಡ್‌ ಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 3ಎ ಯನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 39 ರಲ್ಲಿ ವಿವಿಧ ಕೋನಗಳಲ್ಲಿ 15-95 ಸರಪಳಿ ದೂರ ಚಲಿಸಿ ತನ್ನೋಡಿ 
ಸರ್ವೆ ನಂಬರ್‌ 121 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 7ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 121 
ರ ಪಶ್ಚಿಮ ಗಡಿಯಲ್ಲಿಯೇ ದಕ್ಷಿಣಾಭಿಮುಖವಾಗಿ 5-80 ಸರಪಳಿ ದೂರ ಚಲಿಸಿ ಸದರಿ ಸರ್ವೆ ನಂಬರ್‌ 121 ರ ಪಶ್ಚಿಮ ಗಡಿ ಬಾಂದಿನಲ್ಲಿ (ಸರ್ವೆ 
ನಂಬರ್‌ 121 ರ ವಾಯುವ್ಯ ಬಾಂದಿನಿಂದ ದಕ್ಷಿಣಕ್ಕಿರುವ ಎರಡನೇ ಪಶ್ಚಿಮ ಗಡಿ ಬಾಂದು) ಸ್ಥಾನ ಸಂಖ್ಯೆ 9 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 39 ರಲ್ಲಿ ಆಗ್ನೇಯಾಭಿಮುಖವಾಗಿ 9-05 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 121, 44, 39 ರ 
ಕೂಡುಬಾಂದಿನಿಂದ ಉತ್ತರಕ್ಕೆ ಸರ್ವೆ ನಂಬರ್‌ 121 ರ ಪಶ್ಚಿಮ ಗಡಿಯಲ್ಲಿರುವ 2ನೇ ಬಾಂದು ಕಲ್ಲಿನಲ್ಲಿ ಸ್ಥಾನ ಸಂಖ್ಯೆ ॥ ನ್ನು ಸೇರಿ, ನಂತರ 
ಸೀಮಾರೇಖೆಯು ಸದರಿ ಸರ್ವೆ ನಂಬರ್‌ 121 ರ ಪಶ್ಚಿಮ ಗಡಿಯಲ್ಲಿಯೇ ಪಶ್ಚಿಮ ಮತ್ತು ಆಗ್ನೇಯಾಭಿಮುಖವಾಗಿ 5-15 ಸರಪಳಿ ದೂರ ಚಲಿಸಿ 
ಸರ್ವೆ ನಂಬರ್‌ 121, 44, 39 ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 13 ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

















ಅಂತರ ಸರಪಳಿಗಳಲ್ಲಿ 
ಈ ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
ಸ್ಪಾ 
ಸ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
೦ 
ಸ್ಥಾನ ಸಂಖ್ಯೆಯ ಏವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ತನ್ನೋಡಿ-ಸೋಮಲಾಪುರ ಗ್ರಾಮಗಳ 
2 3 3-00 
ಸಾಮಾನ್ನ ಗಡಿ 
ತನ್ನೋಡಿ-ಸೋಮಲಾಪುರ ಗ್ರಾಮಗಳ 
3 3ಎ ಸಾಮಾನ್ಯ ಗಡಿಯಲ್ಲಿರುವ ಒಳಮುಖ 4-70 
ಬೆಂಡ್‌ ಬಾಂದಿನಲ್ಲಿ 
8-60 



























































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೮೫ 
ಅಂತರ ಸರಪಳಿಗಳಲ್ಲಿ 
3 ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
ಸಾ 
pe ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
೦ 
ಸ್ಥಾನ ಸಂಖ್ಯೆಯ ಏವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
3ಎ 4 2159 1-25 
4 5 2455 3-15 
5 6 196° 2-55 
ತನ್ನೋಡಿ ಸರ್ವೆ ನಂಬರ್‌ 121 ರ 
6 7 9-00 
ವಾಯುವ್ನ ಬಾಂದಿನಲ್ಲಿ 
15-95 
ತನ್ನೋಡಿ ಸರ್ವೆ ನಂಬರ್‌ 121 ರ 
7 8 2-75 
ಪಶ್ಚಿಮ ಗಡಿಯಲ್ಲಿ 
8 9 -ಡಿಟ್ಟೋ- 3-05 
5-80 
9 10 115° 6-85 
ತನ್ನೋಡಿ ಸರ್ವೆ ನಂಬರ್‌ 121, 44, 39 
ರ ಕೂಡುಬಾಂದಿನಿಂದ ಉತರಕ್ಕೆ ಸರ್ವೆ 
10 1] ನೆ 2-20 
ನಂಬರ್‌ 121 ರ ಪಶ್ಚಿಮ ಗಡಿ ಯಲ್ಲಿರುವ 
2ನೇ ಬಾಂದು ಕಲ್ಲಿನಲ್ಲಿ 
9-05 
ತನ್ನೋಡಿ ಸರ್ವೆ ನಂಬರ್‌ 121 ರ 
1 12 ಪಶ್ಚಿಮ ಗಡಿಯಲ್ಲಿ ಪಶ್ಚಿಮಾಭಿ 1-60 
ಮುಖವಾಗಿ 
ತನ್ನೋಡಿ ಸರ್ವೆ ನಂಬರ್‌ 121 ರ 
ಪಶ್ಚಿಮ ಗಡಿಯಲ್ಲಿ ಆಗ್ನೇಯಾಭಿ 
12 13 ಜ ನಾ ತು 3-55 
ಮುಖವಾಗಿ ಹಾಗೂ ಸರ್ವೆ ನಂಬರ್‌ 
121, 44, 39 ರ ಕೂಡುಬಾಂದಿನಲ್ಲಿ 
5-15 




















ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 13 ರಿಂದ ಮುಂದುವರೆದು ತನ್ನೋಡಿ 
ವಾಯುವ್ಯಾಭಿಮುಖವಾಗಿ 9-50 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 1ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ ನಂಬರ್‌ 39 
ರಲ್ಲಿ 289° ಕೋನದಲ್ಲಿ 14-35 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 15 ನ್ನು ಸೇರುತ್ತದೆ. 


ಗ್ರಾಮದ ಸರ್ವೆ ನಂಬರ್‌ 39 ರ ದಕ್ಷಿಣ ಗಡಿಯಲ್ಲಿಯೇ 





ಸ್ಲಾನ 
ದಿಂದ 


ಸ್ಥಾನಕ್ಕ 


ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಕೋನ ಡಿಗಿಗಳಲ್ಲಿ 
ಸೀಮಾರೇಖೆಯ ವಿವರಣೆ, ಸ್ಥಾನ 
ಸಂಖ್ಯೆಯ ಏವರಣೆ 


ಅ೦ತರ ಸರಪಳಿಗಳಲ್ಲಿ 
ಒಂದು ಸರಪಳಿ 
ಒಂದು ನೂರು ಕೊಂಡಿಗಳು 
ವಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 





ತನ್ನೋಡಿ ಸರ್ವೆ ನಂಬರ್‌ 39 ರ 








13 14 9-50 
ದಕ್ಷಿಣ ಗಡಿ 

9-50 

14 15 289° 14-35 

















14-35 








೧೦೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 15 ರಿಂದ ಮುಂದುವರೆದು ತನ್ನೋಡಿ ಸರ್ವೆ ನಂಬರ್‌ 39 ರಲ್ಲಿ ಈಶಾನ್ಯ ಮತ್ತು ಉತ್ತರಾಭಿಮುಖವಾಗಿ 
6-55 ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ ನಂಬರ್‌ 38 ಮತ್ತು ಕೆರೆ ಸೇರುವ ದಕ್ಷಿಣ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 17 ನ್ನು ಸೇರಿ, 
ನಂತರ ಸದರಿ ಸರ್ವೆ ನ೦ಬರ್‌ 38 ಮತ್ತು ಕೆರೆಯ ಸಾಮಾನ್ಯ ಗಡಿಯಲ್ಲಿಯೇ ಉತ್ತರಾಭಿಮುಖವಾಗಿ ಸುಮಾರು 2-55 ಸರಪಳಿ ದೂರ ಚಲಿಸಿ ಸರ್ವೆ 
ನಂಬರ್‌ 38 ಹಾಗೂ ಕೆರೆಯ ಉತ್ತರ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 18 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ತನ್ನೋಡಿ 
ಸರ್ವೆ ನಂಬರ್‌ 39 ರಲ್ಲಿ ವಿವಿಧ ಕೋನಗಳಲ್ಲಿ 29-25 ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ ನಂಬರ್‌ 33 ರ ಆಗ್ನೇಯ ಬಾಂದಿನಲ್ಲಿ ಸ್ಥಾನ 
ಸಂಖ್ಯೆ 26 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ತನ್ನೋಡಿ 39 ರಲ್ಲಿ ವಿವಿಧ ಕೋನಗಳಲ್ಲಿ 30-50 ಸರಪಳಿ ದೂರ ಚಲಿಸಿ ಸ್ಥಾನ 
ಸಂಖ್ಯೆ 31 ರ ಮುಖಾಂತರ ಪ್ರಾರಂಭಿಕ ಸ್ಥಾನವಾದ ತನ್ನೋಡಿ ಸರ್ವೆ ನಂಬರ್‌ 30 ರ ಉತ್ತರಾಗ್ರ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ನ್ನು 
ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಚ 





ಅಂತರ ಸರಪಳಿಗಳಲ್ಲಿ 
ಒಂದು ಸರಪಳಿ= 











ಸ್ಥಾನ ಕೋನ ಡಿಗ್ರಿಗಳಲ್ಲಿ 
4 ಸ್ಥಾನಕ್ಕೆ ಔ ಒಂದು ನೂರು ಕೊಂಡಿಗಳು 
ದಿಂದ ಕು ಸೀಮಾರೇಖೆಯ ವಿವರಣೆ, ಸ್ಥಾನ ಸಂಖ್ಯೆಯ ವಿವರಣೆ 
Ky =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
15 16 073° 4-75 
ತನೋಡಿ ಸರ್ವೆ ನಂಬರ್‌ 38 ಹಾಗೂ ಕೆರೆ ಸೇರುವ 
16 17 ಇ 1-80 
ದಕ್ಷಿಣ ದಿಕ್ಕಿನ ಕೂಡುಬಾಂದಿನಲ್ಲಿ 
6-55 





ತನ್ನೋಡಿ ಸರ್ವೆ ನಂಬರ್‌ 38 ಹಾಗೂ ಕೆರೆಯ 
17 18 ಸಾಮಾನ್ಯ ಗಡಿಯಲ್ಲಿ ಮತ್ತು ಸರ್ವೆ ನಂಬರ್‌ 38, ಕೆರೆ 2-55 
ಸೇರುವ ಉತ್ತರ ದಿಕ್ಕಿನ ಕೂಡುಬಾಂದುವಿನಲ್ಲಿ 


















































2-55 
18 19 011° 0-90 
19 20 107° 3-75 
20 21 037° 2-05 
21 22 324° 3-80 
22 23 264° 3-65 
23 24 357° 3-55 
24 25 259° 2-00 
ಸ $4 ತನ್ನೋಡಿ ಸರ್ವೆ ನಂಬರ್‌ ಒತ್ತ 
33 ರ ಆಗ್ನೇಯ ಬಾಂದಿನಲ್ಲಿ 

29-25 
26 27 348° 5-30 
27 28 244° 2-60 
28 29 003° 3-90 
29 30 273° 8-15 
30 31 215" 2-95 
ತೆ ತನ್ನೋಡಿ ಸರ್ವೆ ನಂಬರ್‌ 30 ರ ಉತ್ತರಾಗ್ರ ಮುಕ್ಕುಪ್ರೆ PR 


ಬಾಂದಿನಲ್ಲಿ 























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೮೭ 





ತನ್ನೋಡಿ ಬ್ಲಾಕ್‌-॥V 
ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಉತ್ತರ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 44, 39 ರ ಉಳಿಕೆ ಪ್ರದೇಶ. 
ಪೂರ್ವ  - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 39, 44 ರ ಉಳಿಕೆ ಪ್ರದೇಶ. 
ದಕ್ಷಿಣ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 44 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 44 ರ ಉಳಿಕೆ ಪ್ರದೇಶ. 


: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ: ಸೀಮಾರೇಖೆಯು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 109, 39, 44 ಸೇರುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ 
ತನ್ನೋಡಿ ಸರ್ವೆ ನಂಬರ್‌ 44, 39 ರಲ್ಲಿ ಆಗ್ನೇಯ ಮತ್ತು ಈಶಾನ್ಯಾಭಿಮುಖವಾಗಿ 10-30 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 3ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈಃ ಕೆಳಗಿನಂತೆ ಚಲಿಸುತ್ತದೆ. 














ಅಂತರ ಸರಪಳಿಗಳಲ್ಲಿ 
ತೆ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಸಾ 
py ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
೦ 
ಸ್ಥಾನ ಸಂಖ್ಯೆಯ ಏವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
1 2 104° 1-60 
2 3 047° 8-70 
10-30 




















ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 3 ರಿಂದ ಮುಂದುವರೆದು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 39, 44 ರಲ್ಲಿ ಆಗ್ನೇಯ ಮತ್ತು 
ನೈರುತ್ಯಾಭಿಮುಖವಾಗಿ 8-40 ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ ನಂಬರ್‌ 46 ರ ಈಶಾನ್ಯ ದ್ವಿಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 5 ನ್ನು 
ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 














ಅಂತರ ಸರಪಳಿಗಳಲ್ಲಿ 
ನ ಕೋನ ಡಿಗಿಗಳಲ್ಲಿ ಒಂದು ಸರಪಳಿ= 
ಸ್ದಾ 
ಇ ಸ್ಲಾನಕ್ತೆ ಸೀಮಾರೇಖೆಯ ವಿವರಣೆ, ಸ್ಲಾನ ಒಂದು ನೂರು ಕೊಂಡಿಗಳು 
ದಿಂದ ಥ್‌ ಛಿ 
ಸಂಖ್ಯೆಯ ಏವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
3 4 145° 5-95 
ತನ್ನೋಡಿ ಸರ್ವೆ ನಂಬರ್‌ 46 ರ 
4 5 2-45 
ಈಶಾನ್ನ ದ್ವಿಕುಪೆ ಬಾಂದಿನಲ್ಲಿ 
8-40 




















ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 5 ರಿಂದ ಮುಂದುವರೆದು ತನ್ನೋಡಿ ಸರ್ವೆ ನಂಬರ್‌ 44 ರಲ್ಲಿ 257" ಕೋನ 10-90 ಸರಪಳಿ ದೂರ 
ಚಲಿಸಿ ಸ್ಥಾನ ಸಂಖ್ಯೆ 6 ನ್ನು ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 











ಅಂತರ ಸರಪಳಿಗಳಲ್ಲಿ 
೩ ಕೋನ ಡಿಗಿಗಳಲ್ಲಿ ಒಂದು ಸರಪಳಿ= 
ಸ್ದಾ 
ಸ್ವ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಸ್ಥಾನ ಒಂದು ನೂರು ಕೊಂಡಿಗಳು 
೦ 
ಸಂಖ್ಯೆಯ ಏವರಣೆ ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
5 6 257° 10-90 
10-90 




















೧೦೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 6 ರಿಂದ ಮುಂದುವರೆದು ತನ್ನೋಡಿ ಸರ್ವೆ ನಂಬರ್‌ 44 ರಲ್ಲಿ ಈಶಾನ್ಯಾಭಿಮುಖವಾಗಿ ಸುಮಾರು 
3-80 ಸರಪಳಿ ದೂರ ಚಲಿಸಿ ಸರ್ವೆ ನ೦ಬರ್‌ 109, 39, 44ರ ಕೂಡುಬಾಂದಿನಲ್ಲಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 





























ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ= 
ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒ೦ದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ತನ್ನೋಡಿ ಸರ್ವೆ ನಂಬರ್‌ 109, 39, 44 ರ 
6 01 ರಿಂ 3-80 
3-80 
ತನ್ನೋಡಿ ಬ್ಲಾಕ್‌- 
ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 
ಉತ್ತರ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 44 ರ ಉಳಿಕೆ ಪ್ರದೇಶ. 
ಪೂರ್ವ  - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 44, 58 ರ ಉಳಿಕೆ ಪ್ರದೇಶ. 
ದಕ್ಷಿಣ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 58 ರ ಉಳಿಕೆ ಪ್ರದೇಶ ಹಾಗೂ ತನ್ನೋಡಿ-ಹೊಸೂರು ಗಡಿ, ತನ್ನೋಡಿ- 


ಹೇರಂಬಾಪುರ (ಹಟ್ಟೆಕುಳಿ) ಗ್ರಾಮಗಳ ಸಾಮಾನ್ಯ ಗಡಿ. 
ಪಶ್ಚಿಮ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 58, 44 ರ ಉಳಿಕೆ ಪ್ರದೇಶ. 


: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ: ಸೀಮಾರೇಖೆಯು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 124 ರ ನೈರುತ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ತನ್ನೋಡಿ ಸರ್ವೆ 
ನಂಬರ್‌ 124 ರ ದಕ್ಷಿಣ ಗಡಿಯಲ್ಲಿಯೇ ಈಶಾನ್ಯ ಮತ್ತು ಆಗ್ನೇಯಾಭಿಮುಖವಾಗಿ 3-55 ಸರಪಳಿ ದೂರ ಚಲಿಸಿ ಸದರಿ ತನ್ನೋಡಿ ಗ್ರಾಮದ ಸರ್ವೆ 
ನಂಬರ್‌ 124 ರ ದಕ್ಷಿಣ ಗಡಿಯಲ್ಲಿರುವ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 3ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 
44 ರಲ್ಲಿ ವಿವಿಧ ಕೋನಗಳಲ್ಲಿ 16-45 ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ ನಂಬರ್‌ 124 ರ ಆಗ್ನೇಯ ಬಾಂದಿನಿಂದ 21 ಕೋನ 2-10 
ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 6 ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 





ಅಂತರ ಸರಪಳಿಗಳಲ್ಲಿ 





ಷ್ಟ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ= 
ಸ್ಪಾ 
Kd ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
೦ 
ಸ್ಲಾನ ಸಂಖ್ಯೆಯ ವಿವರಣೆ =ಇಪತ್ತು ಮೀಟರ್‌ಗಳು 
ಛಿ p) ಬು 
ಸರಪಳಿ-ಕೊಂಡಿಗಳು 
ತನ್ನೋಡಿ ಸರ್ವೆ ನಂಬರ್‌ 124 ರ ದಕಿಣ 
1 2 ಇಡ 1-50 


ಗಡಿಯಲ್ಲಿ ಈಶಾನ್ನಾಭಿಮುಖವಾಗಿ 





ತನ್ನೋಡಿ ಸರ್ವೆ ನಂಬರ್‌ 124 ರ ದಕ್ಷಿಣ 
ಗಡಿಯಲ್ಲಿ ಆಗ್ನೇಯಾಭಿಮುಖವಾಗಿ 














3-55 
3 4 077° 5-70 
4 5 158° 4-75 
5 6 077° 6-00 





16-45 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೮೯ 





ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 6 ರಿಂದ ಮುಂದುವರೆದು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 44 ರಲ್ಲಿ ವಿವಿಧ ಕೋನಗಳಲ್ಲಿ 24-15 
ಸರಪಳಿ ದೂರ ಚಲಿಸಿ ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 123 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 12 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 123 ರ ಉತ್ತರ ಗಡಿಯಲ್ಲಿ ಪಶ್ಚಿಮಾಭಿ ಮುಖವಾಗಿ 5-00 ಸರಪಳಿ ದೂರ ಚಲಿಸಿ ಸರ್ವೆ 
ನಂಬರ್‌ 123 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 13 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 
44 ಹಾಗೂ 58 ರಲ್ಲಿ ವಿವಿಧ ಕೋನಗಳಲ್ಲಿ 33-95 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 55 ರ ಪಶ್ಚಿಮಾಗ್ರ ಬಾಂದಿನಿಂದ 273 ಕೋನ 13-25 
ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 18 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 58 ರಲ್ಲಿ ವಿವಿಧ 
ಕೋನಗಳಲ್ಲಿ 37-40 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 56 ರ ಆಗ್ನೇಯ ದ್ವಿಕುಪ್ಪೆ ಬಾಂದು ಹಾಗೂ ತನ್ನೋಡಿ-ಹೋಸೂರು ಗ್ರಾಮಗಳ 
ಸಾಮಾನ್ಯ ಗಡಿಬಾಂದಿನಿಂದ 330" ಕೋನ 25-35 ಸರಪಳಿ ದೂರದಲ್ಲಿ ಸರ್ವೆ ನಂಬರ್‌ 58 ಮತ್ತು 57 ರ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 24 
ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 






















































































ಅಂತರ ಸರಪಳಿಗಳಲ್ಲಿ 
ನ ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
ಸ್ಪಾ 
ಜ್‌ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಸ್ಥಾನ ಒಂದು ನೂರು ಕೊಂಡಿಗಳು 
೦ 
ಸಂಖ್ಯೆಯ ಏವರಣೆ ವಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
6 7 188° 2-45 
7 8 103° 3-30 
8 9 180° 7-40 
9 10 128° 4-45 
10 11 207° 3-35 
ತನ್ನೋಡಿ ಸರ್ವೆ ನಂಬರ್‌ 123 ರ ಈ 
Il 12 ಈಶಾನ್ನ ಬಾಂದಿನಲ್ಲಿ 
24-15 
ತನ್ನೋಡಿ ಸರ್ವೆ ನಂಬರ್‌ 123 ರ 
ಉತ್ತರ ಗಡಿ ಹಾಗೂ ವಾಯುವ್ಯ 5-00 
12 13 ಬಾಂದಿನಲ್ಲಿ 
5-00 
13 14 166° 4-70 
14 15 075° 4-80 
15 16 177° 11-20 
16 17 188° 5-25 
17 18 163° 8-00 
33-95 
18 19 179° 10-60 
19 20 178° 10-80 
20 21 219° 2-45 
21 2 134° 3-65 
22 23 078° 6-05 
23 24 192° 3-85 
37-40 





೧೦೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 24 ರಿಂದ ಮುಂದುವರೆದು ತನ್ನೋಡಿ ಸರ್ವೆ ನಂಬರ್‌ 58 ರಲ್ಲಿ ವಿವಿಧ ಕೋನಗಳಲ್ಲಿ 47-20 ಸರಪಳಿ 
ದೂರ ಚಲಿಸಿ ಹೇರಂಭಾಪುರ (ಹಟ್ಟೆಕುಳಿ)-ತನ್ನೋಡಿ-ಹೊಸೂರು ಮೂರು ಗ್ರಾಮಗಳ ಗಡಿಗಳು ಸೇರುವ ಮುಕ್ಕುಪ್ಪೆ ಬಾಂದಿನಿಂದ ಪೂರ್ವಕ್ಕೆ 
ಹೊಸೂರು-ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 3-00 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 30 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ತನ್ನೋಡಿ-ಹೊಸೂರು, ತನ್ನೋಡಿ-ಹೇರಂಭಾಪುರ (ಹಟ್ಟೆಕುಳಿ) ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಪಶ್ಚಿಮ ಮತ್ತು 
ವಾಯುವ್ಯಾಭಿಮುಖವಾಗಿ 23-20 ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ ನಂಬರ್‌ 85, 58 ಹಾಗೂ ಹೇರಂಭಾಪುರ (ಹಟ್ಟೆಕುಳಿ) ಗ್ರಾಮಗಳು 
ಕೂಡುವ ಕೂಡುಬಾಂದಿನಿಂದ ಆಗ್ನೇಯಕ್ಕೆ 1-50 ಸರಪಳಿ ದೂರದಲ್ಲಿ ಹೇರಂಭಾಪುರ (ಹಟ್ಟೆಕುಳಿ)-ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ 
ಸಂಖ್ಯೆ 32 ನ್ನು ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 






































ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಬ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 

ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 

ಸರಪಳಿ-ಕೊಂಡಿಗಳು 
24 25 268° 8-85 
25 26 ಗ 4-75 
26 27 3107 9-15 
9 28 210° 7-15 
28 29 177° 9-25 
29 30 1659 8-05 
47-20 
Re ಸ ತನ್ನೋಡಿ-ಹೊಸೂರು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಟ್‌ 

ಪಶ್ಚಿಮಾಭಿಮುಖವಾಗಿ 
ಜ್ನ ಟ್ಟ ತನ್ನೋಡಿ-ಹೇರಂಭಾಪುರ (ಹಟ್ಟೆಕುಳಿ) ಗ್ರಾಮಗಳ 1! 
ಸಾಮಾನ್ಗ ಗಡಿಯಲ್ಲಿ ವಾಯುವ್ಯಾಭಿಮುಖವಾಗಿ 

23-20 

















ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 32 ರಿಂದ ಮುಂದುವರೆದು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 58 ರಲ್ಲಿ ವಿವಿಧ ಕೋನಗಳಲ್ಲಿ 26-60 
ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ ನಂಬರ್‌ 83 ರ ಕೆರೆಯ ಪಕ್ಕದ ಆಗ್ನೇಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 38 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 58 ರಲ್ಲಿ ವಿವಿಧ ಕೋನಗಳಲ್ಲಿ 38-80 ಸರಪಳಿ ದೂರ ಚಲಿಸಿ ತನ್ನೋಡಿ ಗ್ರಾಮದ ಸರ್ವೆ 
ನಂಬರ್‌ 82 ರ ಕೆರೆಯ ಪಕ್ಕದ ಪೂರ್ವಾಗ್ರ ಬಾಂದಿನಿಂದ 144 ಕೋನ 1-90 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 47 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 58 ರಲ್ಲಿ ವಿವಿಧ ಕೋನಗಳಲ್ಲಿ 55-50 ಸರಪಳಿ ದೂರ ಚಲಿಸಿ ತನ್ನೋಡಿ ಗ್ರಾಮದ 
ಸರ್ವೆ ನಂಬರ್‌ 60 ರ ಕೆರೆಯ ಪಕ್ಕದ ಪೂರ್ವ ಗಡಿಬಾಂದಿನಿಂದ (ಸರ್ವೆ ನಂಬರ್‌ 120, 60 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ ನೈರುತ್ಯಕ್ಕೆ 
ಸುಮಾರು 0-80 ಸರಪಳಿ ದೂರದಲ್ಲಿ ಸರ್ವೆ ನಂಬರ್‌ 60 ರ ಪೂರ್ವ ಗಡಿಯಲ್ಲಿರುವ ಬಾಂದು) 098? ಕೋನ 8-55 ಸರಪಳಿ ದೂರದಲ್ಲಿ ಸ್ಥಾನ 
ಸಂಖ್ಯೆ 57 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 58 ಹಾಗೂ 44 ರಲ್ಲಿ ವಿವಿಧ ಕೋನಗಳಲ್ಲಿ 24-65 
ಸರಪಳಿ ದೂರ ಚಲಿಸಿ ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 60 ರ ಕೆರೆಯ ಪಕ್ಕದ ಪೂರ್ವ ಗಡಿಬಾಂದಿನಿಂದ (ಸರ್ವೆ ನಂಬರ್‌ 120, 60 ರ 
ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ ನೈರುತ್ಯಕ್ಕೆ ಸುಮಾರು 0-80 ಸರಪಳಿ ದೂರದಲ್ಲಿ ಸರ್ವೆ ನಂಬರ್‌ 60 ರ ಪೂರ್ವ ಗಡಿಯಲ್ಲಿರುವ ಬಾಂದು) 
027? ಕೋನ 10-25 ಸರಪಳಿ ದೂರದಲ್ಲಿ ತನ್ನೋಡಿ ಸರ್ವೆ ನಂಬರ್‌ 58, 44 ರ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 64 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 44 ರಲ್ಲಿ ವಿವಿಧ ಕೋನಗಳಲ್ಲಿ 29-15 ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ 
ನಂಬರ್‌ 65 ರ ಪೂರ್ವ ಗಡಿಯಲ್ಲಿರುವ ಒಳಮುಖ ಬೆಂಡ್‌ ಬಾಂದಿನಲ್ಲಿ (ಸರ್ವೆ ನಂಬರ್‌ 65 ರ ಈಶಾನ್ಯ ಬಾಂದಿನಿಂದ ಆಗ್ನೇಯಕ್ಕೆ ಸದರಿ ಸರ್ವೆ 
ನಂಬರ್‌ನ ಪೂರ್ವ ಗಡಿಯಲ್ಲಿರುವ 2ನೇ ಬಾಂದು) ಸ್ಥಾನ ಸಂಖ್ಯೆ 72 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಸರ್ವೆ 
ನಂಬರ್‌ 44 ರಲ್ಲಿ ವಿವಿಧ ಕೋನಗಳಲ್ಲಿ 13-75 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 50 ರ ಪಶ್ಚಿಮಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 75 ನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸದರಿ ಸರ್ವೆ ನಂಬರ್‌ 50 ಹಾಗೂ 51 ರ ದಕ್ಷಿಣ ಗಡಿಯಲ್ಲಿಯೇ 20-95 ಸರಪಳಿ ದೂರ ಚಲಿಸಿ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 





ಸರ್ವೆ ನಂಬರ್‌ 51 ರ ಆಗ್ನೇಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 79 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 51 
ರ ಪೂರ್ವ, ಉತ್ತರ ಗಡಿಯಲ್ಲಿ ನಂತರ ಸರ್ವೆ ನಂಬರ್‌ 44 ರಲ್ಲಿ ವಿವಿಧ ಕೋನಗಳಲ್ಲಿ 23-05 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 83 ರ 


ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸರ್ವೆ ನಂಬರ್‌ 124 ರ ನೈರುತ್ಯ ಬಾಂದಿನಲ್ಲಿ ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 




























































































ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ= 
ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 

ಸ್ಥಾನ ಸಂಖ್ಯೆಯ ವಿವರಣೆ ಇಪ್ಪತ್ತು ಮೀಟರ್‌ಗಳು 

ಸರಪಳಿ-ಕೊಂಡಿಗಳು 
32 33 316° 4-80 
33 34 324° 3-85 
34 35 306° 1-75 
35 36 050° 7-00 
36 37 300° 4-90 
ಸ ಸ ತನ್ನೋಡಿ ಸರ್ವೆ ನಂಬರ್‌ 83 ರ ಕೆರೆಯ ಹ 

ಪಕ್ಕದ ಆಗ್ನೇಯ ಬಾಂದಿನಲ್ಲಿ 

26-60 
38 39 019° 3-05 
39 40 173° 6-25 
40 41 079° 3-30 
41 42 176° 3-90 
42 43 106° 5-90 
43 44 081° 1-00 
44 45 006° 7-35 
45 46 299° 3-80 
46 47 078° 4-25 
38-80 
47 48 332° 8-00 
48 49 097° 2-90 
49 50 076° 6-40 
50 51 347° 7-25 
51 52 130° 2-55 
52 53 042° 10-40 
53 54 077° 6-30 
54 55 306° 4-75 








೧೦೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


ಅಂತರ ಸರಪಳಿಗಳಲ್ಲಿ 


ಭಾಗ - ೪ಎ 































































































4 ಕೋನ ಡಿಗಿಗಳಲ್ಲಿ ಒಂದು ಸರಪಳಿ= 

ಸಾ 

RE ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 

3 

ಸ್ಥಾನ ಸಂಖ್ಯೆಯ ಏವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 

55 56 263° 2-05 

56 57 331° 4-90 
55-50 

57 58 052° 9-00 

58 59 302° 0-85 

59 60 278° 3-80 

60 61 038° 1-30 

61 62 333° 3-80 

62 63 278° 3-30 

63 64 243° 2-60 
24-65 

64 65 339° 2-75 

65 66 091° 5-60 

66 67 001° 5-85 

67 68 252° 4-35 

68 69 250° 2-80 

69 70 220° 2-10 

70 71 356° 2-00 

ತನ್ನೋಡಿ ಸರ್ವೆ ನಂಬರ್‌ 
71 72 65 ರ ಪೂರ್ವ ಗಡಿಯಲ್ಲಿ ರುವ ಒಳಮುಖ 3-70 
ಬೆಂಡ್‌ ಬಾಂದಿನಲ್ಲಿ 

29-15 

72 73 009° 6-00 

73 74 301° 5-25 

ತನ್ನೋಡಿ ಸರ್ವೆ ನಂಬರ್‌ 50 ರ ಪಶ್ಚಿಮಾಗ್ರ 
74 75 ಚ 2-50 
ಬಾಂದಿನಲ್ಲಿ 

13-75 

75 76 ತನ್ನೋಡಿ ಸರ್ವೆ ನಂಬರ್‌ 50 ರ ದಕ್ಷಿಣ ಗಡಿ 5-20 

76 77 -ಡಿಟ್ಟೊ- 7-20 

71 78 ತನ್ನೋಡಿ ಸರ್ವೆ ನಂಬರ್‌ 51 ರ ದಕ್ಷಿಣ ಗಡಿ 2-45 








ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 












































ಅಂತರ ಸರಪಳಿಗಳಲ್ಲಿ 
4 ಕೋನ ಡಿಗಿಗಳಲ್ಲಿ ಒಂದು ಸರಪಳಿ= 
ಸ್ಗಾ 
RE ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
೦ 
ಸ್ಥಾನ ಸಂಖ್ಯೆಯ ಏವರಣೆ ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ತನ್ನೋಡಿ ಸರ್ವೆ ನಂಬರ್‌ 51 ರ ದಕ್ಷಿಣ ಗಡಿ 
78 79 ಹಾಗೂ ಸರ್ವೆ ನಂಬರ್‌ 51 ರ ಆಗ್ನೇಯ 6-10 
ಬಾಂದಿನಲ್ಲಿ 
20-95 
79 80 ತನ್ನೋಡಿ ಸರ್ವೆ ನಂಬರ್‌ 51 ರ ಪೂರ್ವ ಗಡಿ 1-15 
80 81 ತನ್ನೋಡಿ ಸರ್ವೆ ನಂಬರ್‌ 51 ರ ಉತ್ತರ ಗಡಿ 7-40 
81 82 297° 2-35 
82 83 319° 7-35 
ತನ್ನೋಡಿ ಸರ್ವೆ ನಂಬರ್‌ 
83 01 4-80 
124 ರ ನ್ಲೆರುತ್ನ ಬಾಂದಿಗೆ 
23-05 
ತನ್ನೋಡಿ ಬ್ಲಾಕ್‌-1/ 
ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 
ಉತ್ತರ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 21 ರ ಉಳಿಕೆ ಪ್ರದೇಶ. 
ಪೂರ್ವ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 21 ರ ಉಳಿಕೆ ಪ್ರದೇಶ. 
ದಕ್ಷಿಣ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 21 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 21 ರ ಉಳಿಕೆ ಪ್ರದೇಶ. 


: ಸವಿವರವಾದ ಸರಹದ್ದು ವಿವರಣೆ : 


೧೦೯೩ 


ಉತ್ತರ: ಸೀಮಾರೇಖೆಯು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 98, 21, 97 ರ ಕೂಡುಬಾಂದಿನಿಂದ 004? ಕೋನ 5-35 ಸರಪಳಿ ದೂರದಲ್ಲಿ ಸ್ಥಾನ 
ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ತನ್ನೋಡಿ ಸರ್ವೆ ನಂಬರ್‌ 21 ರಲ್ಲಿ ವಿವಿಧ ಕೋನಗಳಲ್ಲಿ 22-75 ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ ನಂಬರ್‌ 
1, 116, 21 ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 5 ನ್ನು ಸೇರುತ್ತದೆ. 


ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
































ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ= 
si ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
1 2 123° 2-30 
2 3 088° 9-65 
3 4 0689 8-05 
ಸ A ತನ್ನೋಡಿ ಸರ್ವೆ ನಂಬರ್‌ 1, 116, 21 ರ ಸ 
ಕೂಡುಬಾಂದಿನಲ್ಲಿ 
22-75 








೧೦೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 5 ರಿಂದ ಮುಂದುವರೆದು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 21 ರಲ್ಲಿ ವಿವಿಧ ಕೋನಗಳಲ್ಲಿ 22-55 
ಸರಪಳಿ ದೂರ ಚಲಿಸಿ ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 24, 71, 72, 23 ರ ಕೂಡುಬಾಂದಿನಿಂದ 282 ಕೋನ 11-90 ಸರಪಳಿ ದೂರದಲ್ಲಿ 
ಸರ್ವೆ ನಂಬರ್‌ 21, 22 ರ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 11 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


























ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
ಕ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 

ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 

ಸರಪಳಿ-ಕೊಂಡಿಗಳು 
5 6 259° 3-00 
6 7 224° 3-05 
7 8 1439 6-80 
8 9 059° 5-20 
9 10 1859 3-25 
10 Il 074° 1-25 
22-55 




















ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 11 ರಿಂದ ಮುಂದುವರೆದು ತನ್ನೋಡಿ ಸರ್ವೆ ನಂಬರ್‌ 21 ರಲ್ಲಿ ವಿವಿಧ ಕೋನಗಳಲ್ಲಿ 17-00 ಸರಪಳಿ 
ದೂರ ಚಲಿಸಿ ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 21, 22, 97 ರ ಕೂಡುಬಾಂದಿನಿಂದ 034' ಕೋನ 11-55 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 14 
ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 





























ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಒಂದು ಸರಪಳಿ= 
a ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 

ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 

ಸರಪಳಿ-ಕೊಂಡಿಗಳು 
I 12 233° 6-10 
12 13 286° 1-90 
13 14 ೨೪ 9-00 
17-00 








ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 14 ರಿಂದ ಮುಂದುವರೆದು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 21 ರಲ್ಲಿ ವಿವಿಧ ಕೋನಗಳಲ್ಲಿ 20-00 
ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ ನಂಬರ್‌ 98, 21, 97 ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 17 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 21ರಲ್ಲಿ ಈಶಾನ್ಯಾಭಿಮುಖವಾಗಿ 004° ಕೋನದಲ್ಲಿ 5-35 ಸರಪಳಿ ದೂರ ಚಲಿಸಿ ಪ್ರಾರಂಭಿಕ ಸ್ಥಾನ 
ಸಂಖ್ಯೆ 1 ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 











ಅಂತರ ಸರಪಳಿಗಳಲ್ಲಿ 
ಸಿ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ= 
ಸಾ 
ಸ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
೦ 
ಸ್ಥಾನ ಸಂಖ್ಯೆಯ ಏವರಣೆ ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
14 15 324° 9-20 
15 16 322° 8-05 




















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 
































ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ= 
ಬ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
7 if ತನ್ನೋಡಿ ಸರ್ವೆ ನಂಬರ್‌ 98, 21, 97 ರ ಸಾ 
ಕೂಡುಬಾಂದಿನಲ್ಲಿ 
20-00 
17 01 004° 5-35 
5-35 
ತನ್ನೋಡಿ ಬ್ಲಾಕ್‌-/॥ 
ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 
ಉತ್ತರ - ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ನ ಗಡಿ. 
ಹೂರ್ವ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 39 ರ ಉಳಿಕೆ ಪ್ರದೇಶ. 
ದಕ್ಷಿಣ - ಈ ಬ್ಲಾಕಿಗೆ ಯಾವುದೇ ದಕ್ಷಿಣ ಗಡಿ ಅನ್ನಯಿಸುವುದಿಲ್ಲ. 
ಪಶ್ಚಿಮ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 39 ರ ಉಳಿಕೆ ಪ್ರದೇಶ. 


: ಸವಿವರವಾದ ಸರಹದ್ದು ವಿವರಣೆ : 


೧೦೯೫ 


ಉತ್ತರ: ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 121 ರ ಈಶಾನ್ಯ ಬಾಂದಿನಿಂದ 284" ಕೋನ 12-15 ಸರಪಳಿ ದೂರದಲ್ಲಿ ಸೋಮಲಾಪುರ- 
ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸದರಿ ಸಾಮಾನ್ಯ ಗಡಿಯಲ್ಲಿಯೇ ಆಗ್ನೇಯಾಭಿಮುಖವಾಗಿ 6-40 
ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 2 ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 





ಕೋನ ಡಿಗ್ರಿಗಳಲ್ಲಿ 


ಅಂತರ ಸರಪಳಿಗಳಲ್ಲಿ 


ಒಂದು ಸರಪಳಿ 




















ಸ್ಲಾನ 
ಜಃ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒ೦ದು ನೂರು ಕೊಂಡಿಗಳು 
೦ 
ಸ್ಥಾನ ಸಂಖ್ಯೆಯ ಏವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ಸೋಮಲಾಪುರ-ತನ್ನೋಡಿ ಗ್ರಾಮಗಳ 
1 9) 6-40 
ಸಾಮಾನ್ನ ಗಡಿ 
6-40 








ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರೆದು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 39 ರಲ್ಲಿ 224° ಕೋನದಲ್ಲಿ 6-20 
ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 3 ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 





ಸ್ಲಾನ 
ದಿಂದ 


ಸ್ಲಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 


ಸ್ಥಾನ ಸಂಖ್ಯೆಯ ವಿವರಣೆ 


ಸೀಮಾರೇಖೆಯ ವಿವರಣೆ, 


ಅಂತರ ಸರಪಳಿಗಳಲ್ಲಿ 
ಒಂದು ಸರಪಳಿ= 
ಒಂದು ನೂರು ಕೊಂಡಿಗಳು 
=ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 





224° 























ದಕ್ಷಿಣ ಈ ಬ್ಲಾಕಿಗೆ ಯಾವುದೇ ದಕ್ಷಿಣ ಗಡಿ ಅನ್ವಯಿಸುವುದಿಲ್ಲ. 


೧೦೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 


ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 3 ರಿಂದ ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 39 ರಲ್ಲಿ 
ವಾಯುವ್ಯಾಭಿಮುಖವಾಗಿ 340° ಕೋನದಲ್ಲಿ 5-45 ಸರಪಳಿ ದೂರ ಚಲಿಸಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
































ಅಂತರ ಸರಪಳಿಗಳಲ್ಲಿ 
ಸತ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಎಕ | ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
3 1 340° 5-45 
5-45 
ತನ್ನೋಡಿ ಬ್ಲಾಕ್‌-/॥ 
ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 
ಉತ್ತರ - ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ನ ಗಡಿ. 
ಪೂರ್ವ - ನುಗ್ಗಿ-ತನ್ನೋಡಿ ಗ್ರಾಮಗಳ ಸಾಮಾನ್ನ ಗಡಿ. 
ದಕ್ಷಿಣ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 39, 44 ರ ಸಾಮಾನ್ಯ ಗಡಿ. 
ಪಶ್ಚಿಮ - ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 121 ರ ಪೂರ್ವ ಗಡಿ. ಹಾಗೂ ಸರ್ವೆ ನಂಬರ್‌ 39 ರ 


ಉಳಿಕೆ ಪ್ರದೇಶ. 
: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ: ಸೀಮಾರೇಖೆಯು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 121 ರ ಈಶಾನ್ಯ ಬಾಂದಿನಿಂದ 291 ಕೋನ 5-85 ಸರಪಳಿ ದೂರದಲ್ಲಿ 
ಸೋಮಲಾಪುರ-ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸದರಿ ಸೋಮಲಾಪುರ-ತನ್ನೋಡಿ ಗ್ರಾಮಗಳ 
ಸಾಮಾನ್ಯ ಗಡಿಯಲ್ಲಿಯೇ ಆಗ್ನೇಯಾಭಿಮುಖವಾಗಿ ಸುಮಾರು 9-75 ಸರಪಳಿ ದೂರ ಚಲಿಸಿ ತನ್ನೋಡಿ-ಸೋಮಲಾಪುರ- ನುಗ್ಗಿ ಮೂರು ಗ್ರಾಮಗಳ 
ಗಡಿಗಳು ಸೇರುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 2 ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈಃ ಕೆಳಗಿನಂತೆ ಚಲಿಸುತ್ತದೆ. 











ಅಂತರ ಸರಪಳಿಗಳಲ್ಲಿ 
ಷಿ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಜೆ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ಸೋಮಲಾಪುರ-ತನ್ನೋಡಿ ಗ್ರಾಮಗಳ 
ಸಾಮಾನ್ನ ಗಡಿ ಹಾಗೂ ತನೊಡಿ, 
1 2 ಮ ತ 9-75 
ಸೋಮಲಾಪುರ, ನುಗ್ಗಿ ಮೂರು ಗ್ರಾಮಗಳ 
ಗಡಿಗಳು ಸೇರುವ ಮುಕ್ಕುಪೆ ಬಾಂದಿನಲ್ಲಿ 
9-75 




















ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರೆದು ನುಗ್ಗಿ-ತನ್ನೋಡಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ದಕ್ಷಿಣಾಭಿಮುಖವಾಗಿ 
ಸುಮಾರು 20-00 ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ ನಂಬರ್‌ 39, 44, 52 ಹಾಗೂ ನುಗ್ಗಿ ಗ್ರಾಮಗಳು ಸೇರುವ ಕೂಡುಬಾಂದಿನಲ್ಲಿ ಸ್ಥಾನ 
ಸಂಖ್ಯೆ 3ನ್ನು ಸೇರುತ್ತದೆ. 

ಹೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 





ಅಂತರ ಸರಪಳಿಗಳಲ್ಲಿ 





ಟಕ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಚ್‌ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒ೦ದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ನುಗ್ಗಿ-ತನ್ನೋಡಿ ಗ್ರಾಮಗಳ ಸಾಮಾನ್ಯ 
ಗಡಿಯಲ್ಲಿ ಹಾಗೂ ತನ್ನೋಡಿ ಸರ್ವೆ 
2 3 20-00 


ನಂಬರ್‌ 39, 44, 52 ಹಾಗೂ ನುಗ್ಗಿ 
ಗ್ರಾಮಗಳು ಸೇರುವ ಕೂಡುಬಾಂದು 











20-00 














ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೦೯೭ 





ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 3 ರಿಂದ ಮುಂದುವರೆದು ತನ್ನೋಡಿ ಸರ್ವೆ ನಂಬರ್‌ 39, 44ರ ಸಾಮಾನ್ಯ ಗಡಿಯಲ್ಲಿ 
ವಾಯುವ್ಯಾಭಿಮುಖವಾಗಿ ಸುಮಾರು 4-30 ಸರಪಳಿ ದೂರ ಚಲಿಸಿ, ತನ್ನೋಡಿ ಸರ್ವೆ ನಂಬರ್‌ 121 ರ ಆಗ್ನೇಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 4 ನ್ನು 
ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 





ಅಂತರ ಸರಪಳಿಗಳಲ್ಲಿ 


8 ಕೋನ ಡಿಗಿಗಳಲ್ಲಿ ಒಂದು ಸರಪಳಿ 
ಸ್ಪಾ 
ಬ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
ದಿಂ 
ಸ್ಲಾನ ಸಂಖ್ಯೆಯ ವಿವರಣೆ =ಇಪತ್ತು ಮೀಟರ್‌ಗಳು 
ಛಿ p) ಬ 


ಸರಪಳಿ-ಕೊಂಡಿಗಳು 





ತನ್ನೋಡಿ ಸರ್ವೆ ನಂಬರ್‌ 39, 44ರ 
3 4 ಸಾಮಾನ್ಯ ಗಡಿ, ತನ್ನೋಡಿ ಸರ್ವೆ ನಂಬರ್‌ 4-30 
121 ರ ಆಗ್ನೇಯ ಬಾಂದಿನಲ್ಲಿ 




















4-30 





ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 4 ರಿಂದ ಮುಂದುವರೆದು ತನ್ನೋಡಿ ಗ್ರಾಮದ ಸರ್ವೆ ನಂಬರ್‌ 121 ರ ಪೂರ್ವ ಗಡಿಯಲ್ಲಿಯೇ 
10-50 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 5 ನ್ನು ಸೇರುತ್ತದೆ. ನಂತರ ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 39 ರಲ್ಲಿ ಈಶಾನ್ಯ ಮತ್ತು 
ವಾಯುವ್ಯಾಭಿಮುಖವಾಗಿ 10-00 ಸರಪಳಿ ದೂರ ಚಲಿಸಿ ತನ್ನೋಡಿ ಸರ್ವೆ ನಂಬರ್‌ 121 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 7 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ತನ್ನೋಡಿ ಸರ್ವೆ ನಂಬರ್‌ 39 ರಲ್ಲಿ ವಾಯುವ್ಯಾಭಿಮುಖವಾಗಿ 29/9 ಕೋನದಲ್ಲಿ 5-85 ಸರಪಳಿ ದೂರ ಚಲಿಸಿ 
ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 


ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಚ 





ಅಂತರ ಸರಪಳಿಗಳಲ್ಲಿ 


ಫೆ ಕೋನ ಡಿಗ್ರಿಗಳಲ್ಲಿ ಒಂದು ಸರಪಳಿ 
ಸ್ದಾ 
ಈ ಸ್ಥಾನಕ್ಕೆ ಸೀಮಾರೇಖೆಯ ವಿವರಣೆ, ಒಂದು ನೂರು ಕೊಂಡಿಗಳು 
೦ 
ಸ್ಲಾನ ಸಂಖ್ಯೆಯ ವಿವರಣೆ =ಇಪತ್ತು ಮೀಟರ್‌ಗಳು 
ಛಿ p) ಉ ೨೦ 


ಸರಪಳಿ-ಕೊಂಡಿಗಳು 





ತನ್ನೋಡಿ ಸರ್ವೆ ನಂಬರ್‌ 
4 5 10-50 
121 ರ ಪೂರ್ವ ಗಡಿಯಲ್ಲಿ 





10-50 





5 6 051° 2-80 





ತನ್ನೋಡಿ ಸರ್ವೆ ನಂಬರ್‌ 
6 7 7-20 
121 ರ ಈಶಾನ್ಯ ಬಾಂದಿನಲ್ಲಿ 





10-00 





7 8 291° 5-85 





5-85 




















ಈ ಬ್ಲಾಕ್‌ಗಳಲ್ಲಿ ಯಾವುದೇ ಎನ್‌ಕ್ಲೋಷರ್‌ಗಳು ಇರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಪಿ. ರಾಮಕೃಷ್ಣ 
ಣ 
ಪಿ.ಆರ್‌.588 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತು ಜೀವಿಶಾಸ ಇಲಾಖೆ. 
ಇ ಮೆ 


೧೦೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 55 ಎಫ್‌ಎಎಫ್‌ 2009, ಬೆಂಗಳೂರು, ದಿನಾಂಕ: 20-05-2011 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964ನೇ ಇಸವಿಯ ಕಾಯ್ದೆ 5)ಕಲಂ-4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ಕೊಪ್ಪ ತಾಲ್ಲೂಕು. ಕೊಪ್ಪ ಹೋಬಳಿ, ಮರಿತೊಟ್ಲು, ಉಡಾಣ, ಮಾಚಿಕೊಪ್ಪ 
(ಭಾಗ), ತುಳುವಿನಕೊಪ್ಪ (ಭಾಗ), ನರಸೀಪುರ (ಭಾಗ). ಕುಂಚೂರು (ಭಾಗ), ಸೋಮಲಾಪುರ (ಭಾಗ) ಗ್ರಾಮಗಳ ಜಮೀನುಗಳನ್ನು ಈ 
ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯವೆ೦ದು ಈ ಮೂಲಕ ಘೋಷಿಸಿದೆ. 


ಅನುಸೂಚಿ 
ಜಿಲ್ಲೆ ಚಿಕ್ಕಮಗಳೂರು 
ಕಂದಾಯ ಉಪವಿಭಾಗ ಚಿಕ್ಕಮಗಳೂರು 
ತಾಲ್ಲೂಕು ಕೊಪ್ಪ 
ಹೋಬಳಿ ಕೊಪ್ಪ 
ಗ್ರಾಮಗಳು ಮರಿತೊಟ್ಲು, ಉಡಾಣ, ಮಾಚಿಕೊಪ್ಪ (ಭಾಗ), ತುಳುವಿನಕೊಪ್ಪ (ಭಾಗ), 


ನರಸೀಪುರ (ಭಾಗ), ಕುಂಚೂರು (ಭಾಗ), ಸೋಮಲಾಪುರ (ಭಾಗ), 
ಉದ್ದೇಶಿತ “ಮೀಸಲು ಅರಣ್ಯ?” ಪ್ರದೇಶದ ಹೆಸರು ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್ಸ್‌ | ರಿಂದ '/॥| 


“ಅನುಸೂಚಿ”ಯ ವಿವರ: ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಬ್ಲಾಕ್‌, ಗ್ರಾಮ, ಸರ್ವೆ ನಂಬರ್‌, ವಿಸ್ತೀರ್ಣದ ವಿವರ. 
























































ಉದ್ದೇಶಿತ ಉದ್ದೇಶಿತ 
“ಮೀಸಲು ಅರಣ್ಯ” “ಮೀಸಲು ಅರಣ್ಯ” 
ಪ್ರದೇಶದಲ್ಲಿರುವ ಬ್ಲಾಕ್‌ಗಳ ಹೆಸರು ಗ್ರಾಮ ಸರ್ವೆನಂಬರ್‌ | ಅಧಿಸೂಚನೆಗೆ ಒಳಪಡುವ 
ಪ್ರದೇಶದ ವಿಸ್ತೀರ್ಣ. 
ಎಕರೆ -ಗುಂಟೆ 
ಅಂದಗಾರು ಶ್ರೀ ಲಕ್ಷ್ಮೀ ಮರಿತೊಟ್ಟು 96 121-08 
ಸುವ ಸ ಸ್ಲಾಮಾದ್ದಾಕ್‌ 18] 28 
189 41-03 
190 89-20 
ಕುಂಚೂರು 55 174-08 
ನರಸೀಪುರ 20 43-35 
21 155-38 
53 5-17 
54 17-11 
650-33 
ಅಂದಗಾರು ಶ್ರೀ ಲಕ್ಷ್ಮೀ ಮರಿತೊಟ್ಟು 96 20-03 
ನಾರಾಯಣ ಸ್ವಾಮಿ ಬ್ಲಾಕ್‌ ॥ 20-03 
ಅಂದಗಾರು ಶ್ರೀ ಲಕ್ಷ್ಮೀ ಮರಿತೊಟ್ಟು 96 33-36 
ನಾರಾಯಣ ಸ್ವಾಮಿ ಬ್ಲಾಕ್‌ ॥ 33-36 
ಅಂದಗಾರು ಶ್ರೀ ಲಕ್ಷ್ಮೀ ಮರಿತೊಟ್ಟು 96 18-26 
ನಾರಾಯಣ ಸ್ವಾಮಿ ಬ್ಲಾಕ್‌ ಗ! ಸೋಮಲಾಪುರ 120 7-04 
25-30 




















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


ಉದೇಶಿತ 
ಎ 


“ಮೀಸಲು ಅರಣ್ಯ” 


ಉದೇಶಿತ 
ಎ 


“ಮೀಸಲು ಅರಣ್ಯ” 





































































































ಪ್ರದೇಶದಲ್ಲಿರುವ ಬ್ಲಾಕ್‌ಗಳ ಹೆಸರು ಗಾಮ ಸರ್ವೆನಂಬರ್‌ | ಅಧಿಸೂಚನೆಗೆ ಒಳಪಡುವ 
ಪ್ರದೇಶದ ವಿಸ್ತೀರ್ಣ. 
ಎಕರೆ -ಗುಂಟೆ 
ಅಂದಗಾರು ಶ್ರೀ ಲಕ್ಷ್ಮೀ ಮರಿತೊಟ್ಟು 96 41-13 
ಹಾರಾಯ ಸು ಬ್ರಾಕ್‌ ೪. 120 87-18 
141 9] -10 
147 197-24 
417-25 
ಅಂದಗಾರು ಶ್ರೀ ಲಕ್ಷ್ಮೀ ಮರಿತೊಟ್ಟು 14] 84-22 
ಸತಾ ಸ್ಟ್‌! 142 89-16 
190 9-3] 
ಉಡಾಣ 1 70-30 
ಮಾಚಿಕೊಪ್ಪ ] 11-15 
25 28-22 
35 60-29 
36 106-23 
54 191-16 
73 30-34 
ತುಳುವಿನಕೊಪ್ಪ 7 9-08 
17 3-30 
19 17-32 
20 4-24 
26 13-13 
28 13-17 
30 13-26 
759-28 
ಅಂದಗಾರು ಶ್ರೀ ಲಕ್ಷ್ಮೀ ಮರಿತೊಟ್ಟು 146 7-21 
ನಾರಾಯಣ ಸ್ನಾಮಿ ಬ್ಲಾಕ್‌ 1 
147 16-16 
23-37 
ಅಂದಗಾರು ಶ್ರೀ ಲಕ್ಷ್ಮೀ ಮರಿತೊಟ್ಟು 180 80-33 
ನಾರಾಯಣ ಸ್ವಾಮಿ ಬ್ಲಾಕ್‌ '/॥ 
190 18-06 
98-39 
ಎಂಟು ಬ್ಲಾಕುಗಳ ಒಟ್ಟು ವಿಸ್ತೀರ್ಣ 2030-31 











೧೦೯೯ 


೧೧೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





1) 


2) 


3) 


4) 


5) 


6) 


ಮೇಲ್ಕಂಡ ಕಾಯ್ದೆಯ ಕಲಂ 4(1)(ಸಿ) ಪ್ರಕಾರ ಸರ್ಕಾರವು ಉಪ ವಿಭಾಗಾಧಿಕಾರಿ, ಚಿಕ್ಕಮಗಳೂರು ಉಪ ವಿಭಾಗ, ಚಿಕ್ಕಮಗಳೂರು ಇವರನ್ನು 
ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ 
ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾದ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 
ಮೇಲ್ಕಂಡ ಕಾಯ್ದೆಯ ಕಲಂ 4(2) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪ ವಿಭಾಗ ಇವರನ್ನು ಈ ವಿಚಾರಣೆಯಲ್ಲಿ 
ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯನ್ನು ಪ್ರತಿನಿಧಿಸಲು ನೇಮಿಸಿದೆ. 
ಮೇಲ್ಕಂಡ ಕಾಯ್ದೆಯ ಕಲಂ 11, 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗೆ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16(1ನೇ ಪ್ರಕಾರ 
ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 
ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಕಲಂ 16(2)ನೇ ಪ್ರಕಾರ ಆದೇಶ 
ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 
ಇತರೆ ಸವಲತ್ತುಗಳು: ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು ಹೊರತುಪಡಿಸಿ 
ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಉಚಿತವಾಗಿ ಒಣ ಎಲೆ 
ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಟೋಸರ್‌ ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ ಉಪಯೋಗಕ್ಕಾಗಿ ರಸ್ತೆಯ 
ಹಕ್ಕನ್ನು ಹೊಂದಿರುತ್ತಾರೆ... ಕಂದಾಯ ಇಲಾಖೆಯಿಂದ ದಿನಾಂಕ: 05.06.02 ರವರೆಗೆ ನೀಡಿರುವ ಸೊಪ್ಪಿನ ಬೆಟ್ಟ ಹಕ್ಕನ್ನು ಹಾಗೆಯೇ 
ಮುಂದುವರೆಸಲಾಗಿದೆ. 
ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಪ್ರತಿ ಬ್ಲಾಕ್‌ ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ವಿವರಗಳನ್ನು ಮುಂದೆ 
ವಿವರಿಸಿದೆ. 
ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌-! 
ಸಂಕ್ಷಿಪ್ತ ಸರಹದ್ದುಗಳ ವಿವರ 
ಉತ್ತರ - ಕುಂಚೂರು ಸರ್ಕಾರಿ ಸ0ರ್ವೆ ನಂ.55 ರ ಉಳಿಕೆ ಪ್ರದೇಶ, ಮರಿತೊಟ್ಲು ಹಿಡುವಳಿ ಸರ್ವೆ ನಂ.228, 227, 226 ರ ಗಡಿ, 
ಮರಿತೊಟ್ಟು-ಕುಂಚೂರು ಗ್ರಾಮಗಳ ಸಾಮಾನ್ಯ ಗಡಿ, ಸೋಮಲಾಪುರ ಗ್ರಾಮದ ಕ.ಅ.ಕಾಯ್ದೆ 1963 ರ ಕಲಂ 4 ರಂತೆ 
ಘೋಷಿತ ಅರಣ್ಯ ಪ್ರದೇಶದ ಗಡಿ G.0.No.FEE-35-FAF-93 Dated:26-10-1993, (ಮರಿತೊಟ್ಲು -ಸೋಮ್ಲಾಪುರ ಗ್ರಾಮಗಳ 
ಸಾಮಾನ್ಯ ಗಡಿ.) ಮರಿತೊಟ್ಟು ಸರ್ವೆ ನಂ.96 ರ ಉಳಿಕೆ ಪ್ರದೇಶ ಮತ್ತು ಸೋಮಲಾಪುರ ಗ್ರಾಮದ ಕ.ಅ.ಕಾಯ್ದೆ 1963 ರ 
ಕಲಂ 4 ರಂತೆ ಘೋಷಿತ ಅರಣ್ಯ ಪ್ರದೇಶದ ಗಡಿ G.0.No.FEE-35-FAF-93 Dated: 26-10-1993 (ಮರಿತೊಟ್ಟು- 
ಸೋಮ್ಲಾಮರ ಗ್ರಾಮಗಳ ಸಾಮಾನ್ಯ ಗಡಿ.) 


ಪೂರ್ವ - ಮರಿತೊಟ್ಟು ಸರ್ವೆ ನಂ.96, ಕುಂಚೂರು ಸರ್ವೆ ನಂ. 55, ಮರಿತೊಟ್ಟು ಸರ್ವೆ ನಂ. 190 ರ ಉಳಿಕೆ ಪ್ರದೇಶ. 
ದಕ್ಷಿಣ - ಮರಿತೊಟ್ಟು ಸರ್ವೆ ನಂ.190, 181, 189 ಮತ್ತು ನರಸೀಪುರ ಸರ್ವೆ ನಂ.2, 53 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ನರಸೀಪುರ ಸರ್ವೆ ನಂ.53, 54, 20 ಮತ್ತು ಕುಂಚೂರು ಸರ್ವೆ ನಂ.55 ರ ಉಳಿಕೆ ಪ್ರದೇಶ. 


ಸವಿವರವಾದ ಸರಹದ್ದು ವಿವರಣೆ 


ಉತ್ತರ: ಸೀಮಾರೇಖೆಯು ಕುಂಚೂರು ಗ್ರಾಮದ ಹಿಡುವಳಿ ಸರ್ವೆ ನಂ. 109, 104 ಮತ್ತು ಸರ್ಕಾರಿ ಸರ್ವೆ ನಂ: 55 ರ ಕೂಡುಬಾಂದಿನಲ್ಲಿ ಸ್ಥಾನ 


ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಸರ್ವೆ ನಂ. 109 ರ ಪೂರ್ವ ಗಡಿಯಲ್ಲಿ ಸುಮಾರು 3-40 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 2 ನ್ನು 
ತಲುಪುತ್ತದೆ. ಮುಂದುವರೆದು ಸೀಮಾರೇಖೆಯು ಕುಂಚೂರು ಸರ್ವೆ ನಂ.55 ರಲ್ಲಿ ವಿವಿಧ ಕೋನಗಳಲ್ಲಿ 17-25 ಸರಪಳಿ ಚಲಿಸಿ 
ಮರಿತೊಟ್ಲು ಸರ್ವೆ ನಂ.228, 229 ರ ದಕ್ಷಿಣ ದಿಕ್ಕಿನ ಕೂಡು ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 6 ನ್ನು ತಲುಪುತ್ತದೆ. ಮುಂದುವರೆದು 
ಸೀಮಾರೇಖೆಯು ಮರಿತೊಟ್ಲು ಸರ್ವೆ ನಂ. 228, 227 ಮತ್ತು 226 ರ ದಕ್ಷಿಣ ಗಡಿಯಲ್ಲಿ 17-40 ಸರಪಳಿ ಚಲಿಸಿ, ಸರ್ವೆ ನಂ. 226 ರ 
ಆಗ್ನೇಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ; 6 ಎ ಅನ್ನು ತಲುಪುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಲು ಸರ್ವೆ ನಂ: 226 ರ 
ಪೂರ್ವದ ಗಡಿಯಲ್ಲಿ ಸುಮಾರು 6-95 ಸರಪಳಿ ಚಲಿಸಿ ಸರ್ವೆ ನಂ. 226 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 6 ಬಿ ಯನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಕುಂಚೂರು-ಮರಿತೊಟ್ಟು ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 20-05 ಸರಪಳಿ ಚಲಿಸಿ 
ಮರಿತೊಟ್ಟು,- ಕುಂಚೂರು- ಸೋಮ್ಹಾಪುರ ಮೂರು ಗ್ರಾಮಗಳ ಗಡಿಗಳು ಸೇರುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 8 ನ್ನು 
ಸೇರುತ್ತದೆ. ನಂತರ ಸೀಮಾರೇಖೆಯು ಮರಿತೊಟ್ಟು-ಸೋಮ್ಲಾಪುರ ಗ್ರಾಮಗಳ ಸಾಮಾನ್ಯ ಗಡಿ (ಸೋಮಲಾಪುರ ಗ್ರಾಮದ ಕ.ಅ.ಕಾಯ್ದೆ 
1963 ರ ಕಲ೦ 4 ರಂತೆ ಘೋಷಿತ ಅರಣ್ಯ ಪ್ರದೇಶದ ಗಡಿ G.0.No.FEE-35-FAF-93 Dated: 26-10-1993) ಯಲ್ಲಿಯೇ 4-60 
ಸರಪಳಿ ಚಲಿಸಿ ಸದರಿ ಸಾಮಾನ್ಯ ಗಡಿಯಲ್ಲಿಯೇ ಸ್ಥಾನ ಸಂಖ್ಯೆ 9 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಟು ಸರ್ವೆ 
ನಂ. 96 ರಲ್ಲಿ ವಿವಿಧ ಕೋನಗಳಲ್ಲಿ 10-15 ಸರಪಳಿ ಚಲಿಸಿ ಪುನ: ಮರಿತೊಟ್ಟು-ಸೋಮ್ಲಾಪುರ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ 
ಸಂಖ್ಯೆ 12 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಆಗ್ನೇಯಾಭಿಮುಖವಾಗಿ ಮರಿತೊಟ್ಟು-ಸೋಮ್ಲಾಪುರ ಗ್ರಾಮಗಳ ಸಾಮಾನ್ಯ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೦೧ 





ಗಡಿ (ಸೋಮಲಾಪುರ ಗ್ರಾಮದ ಕ.ಅ.ಕಾಯ್ದೆ 1963 ರ ಕಲಂ 4 ರಂತೆ ಘೋಷಿತ ಅರಣ್ಯ ಪ್ರದೇಶದ ಗಡಿ G.0.No.FEE-35-FAF-93 
0೩166: 26-10-1993) ಯಲ್ಲಿಯೇ 10-25 ಸರಪಳಿ ಚಲಿಸಿ ಸದರಿ ಸಾಮಾನ್ಯ ಗಡಿಯಲ್ಲಿಯೇ ಸ್ಥಾನ ಸಂಖ್ಯೆ 13 ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





ಅಂತರ ಸರಪಳಿಗಳಲ್ಲಿ 























ಸ್ಥಾನ ಇ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು 
ದಿಂದ | ೪ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ ಮೀಟರ್‌=-ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
1 2 ಕುಂಚೂರು ಸರ್ವೆ ನಂ.109 ರ ಪೂರ್ವ ಗಡಿ 3-40 
3-40 
ಚ 3 109° 3-80 
3 4 037° 3-50 
4 5 099° 5-50 
ಕ ಮರಿತೊಟ್ಲು ಸರ್ವೆ ನಂ.228, 229 ರ ದಕ್ಷಿಣ ದಿಕ್ಕಿನ ಚ್‌ 
ಕೂಡು ಬಾಂದು 
ಗತ 





ಮರಿತೊಟ್ಲು ಸರ್ವೆ ನಂ.228, 227, 226 ರ ದಕ್ಷಿಣ ಗಡಿ 
6 6ಎ ಈ 17-40 
ಮತ್ತು ಸರ್ಮೆ ನಂ. 226 ಆಗ್ನೇಯ ಬಾಂದು 





17-40 





ಮರಿತೊಟ್ಟು ಸರ್ವೆ ನಂ. 226 ರ ಪೂರ್ವ ಗಡಿ ಮತ್ತು 
6ಎ 6ಬಿ ಸರ್ವೆ ನಂ. 6-95 
226 ರ ಈಶಾನ್ನ ಬಾಂದು 









































6-95 
6ಬಿ 7 ಕುಂಚೂರು-ಮರಿತೊಟ್ಟು ಗ್ರಾಮಗಳ ಸಾಮಾನ್ಯ ಗಡಿ 6-05 
ಮರಿತೊಟ್ಟು- ಕುಂಚೂರು-ಸೋಮಲಾಪುರ- ಮೂರು 

5 (ಗ್ರಾಮಗಳ ಗಡಿಗಳು ಸೇರುವ ಮುಕ್ಫುಪ್ಪೆ ಬಾಂದಿನಲ್ಲಿ eu 
20-05 

8 9 ಮರಿತೊಟ್ಟು-ಸೋಮ್ಸಾಪುರ ಗ್ರಾಮಗಳ ಸಾಮಾನ್ಯ ಗಡಿ 4-60 
4-60 

9 10 211° 3-05 
10 I Io" 5-40 
11 12 031° 1-70 
10-15 

12 13 ಮರಿತೊಟ್ಟು-ಸೋಮ್ಲಾಪುರ ಗ್ರಾಮಗಳ ಸಾಮಾನ್ನ ಗಡಿ 10-25 
10-25 

















ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 13 ರಿಂದ ಮುಂದುವರೆದು ಮರಿತೊಟ್ಟು ಸರ್ವೆ ನಂ: 96 ರಲ್ಲಿ ವಿವಿಧ ಕೋನಗಳಲ್ಲಿ 26-10 ಸರಪಳಿ 
ದೂರ ಚಲಿಸಿ ಮರಿತೊಟ್ಲು ಸರ್ವೆ ನಂ: 95, 222 ರ ಉತ್ತರ ದಿಕ್ಕಿನ ಕೂಡು ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 19 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾ ರೇಖೆಯು ಮರಿತೊಟ್ಲು ಸರ್ವೆ ನಂ.222 ರ ಉತ್ತರ, ಪಶ್ಚಿಮ, ದಕ್ಷಿಣದ ಗಡಿಯಲ್ಲಿ 6-50 ಸರಪಳಿ ಚಲಿಸಿ 
ಕೊಪ್ಪ-ಜಯಪುರ ಮುಖ್ಯ ರಸ್ತೆಯ ಬಲ ಬದಿಯಲ್ಲಿ ಸ್ಥಾನ ಸಂಖ್ಯೆ 22 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಟು 
ಸರ್ವೆ ನಂ. 96, ಕುಂಚೂರು ಸರ್ವೆ ನಂ. 55 ಮತ್ತು ಮರಿತೊಟ್ಲು ಸರ್ವೆ ನಂ. 96 ರಲ್ಲಿ ಕೊಪ್ಪ-ಜಯಪುರ ಮುಖ್ಯ ರಸ್ತೆಯ ಬಲ 
ಬದಿಯಲ್ಲಿಯೇ ಸುಮಾರು 26-55 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 26 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಮರಿತೊಟ್ಟು 
ಸರ್ವೆ ನಂ.96 ರಲ್ಲಿ ವಿವಿಧ ಕೋನಗಳಲ್ಲಿ 31-90 ಸರಪಳಿ ಚಲಿಸಿ ಮರಿತೊಟ್ಟು ಸರ್ವೆ ನಂ.219 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 




































































೧೧೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 
34 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಟು ಸರ್ವೆ ನಂ. 96 ರಲ್ಲಿ ಆಗ್ನೇಯಾಭಿಮುಖವಾಗಿ 5-40 ಸರಪಳಿ 
ಚಲಿಸಿ ಮರಿತೊಟ್ಟು ಸರ್ವೆ ನಂ.202 ರ ಈಶಾನ್ಯ ಬಾಂದುವಿನಲ್ಲಿ ಸ್ಥಾನಸಂಖ್ಯೆ 35 ನ್ನು ತಲುಪಿ ನಂತರ ಸೀಮಾರೇಖೆಯು ಸರ್ವೆ 
ನಂ.202 ರ ಉತ್ತರದ ಗಡಿಯಲ್ಲಿ 4-65 ಸರಪಳಿ ಚಲಿಸಿ ಸರ್ವೆ ನಂ: 202 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 36 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಮರಿತೊಟ್ಟು ಸರ್ವೆ ನಂ.96 ರಲ್ಲಿ ದಕ್ಷಿಣಾಭಿಮುಖವಾಗಿ 10-90 ಸರಪಳಿ ಚಲಿಸಿ ಮರಿತೊಟ್ಲು ಸರ್ವೆ 
ನಂ. 208 ರ ಪಶ್ಚಿಮಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 37 ನ್ನು ಸೇರುತ್ತದೆ. ನಂತರ ಸೀಮಾರೇಖೆಯು ಮರಿತೊಟ್ಲು ಸರ್ವೆ ನಂ.96, 190 
ರಲ್ಲಿ ವಿವಿಧ ಕೋನಗಳಲ್ಲಿ 65-80 ಸರಪಳಿ ಚಲಿಸಿ ಮರಿತೊಟ್ಟು ಸರ್ವೆ ನಂ.15 ರ ಉತ್ತರಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 50 ನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಟು ಸರ್ವೆ ನಂ.190 ರಲ್ಲಿ ವಿವಿಧ ಕೋನಗಳಲ್ಲಿ 45-60 ಸರಪಳಿ ಚಲಿಸಿ 
ಮರಿತೊಟ್ಟು ಸರ್ವೆ ನಂ.2 ಮತ್ತು ಆ ಸರ್ವೆ ನಂಬರ್‌ಗೆ ಹೊಂದಿರುವ ಕೆರೆಯ ಉತ್ತರ ದಿಕ್ಕಿನ ಕೂಡು ಬಾಂದಿನಿಂದ 318? ಕೋನ 7-55 
ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 61 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಲು ಸರ್ವೆ ನಂ.190 ರಲ್ಲಿ ವಿವಿಧ 
ಕೋನಗಳಲ್ಲಿ 24-80 ಸರಪಳಿ ಚಲಿಸಿ ಮರಿತೊಟ್ಲು ಸರ್ವೆ ನಂ.2 ಮತ್ತು 3 ರ ಪಶ್ಚಿಮ ದಿಕ್ಕಿನ ಕೂಡು ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 66 ನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಲು ಸರ್ವೆ ನಂ.3 ಮತ್ತು 150 ರ ಪಶ್ಚಿಮ ಗಡಿಯಲ್ಲಿ ಸುಮಾರು 19-20 ಸರಪಳಿ 
ಚಲಿಸಿ ಸರ್ವೆ ನಂ.150 ರ ಪಶ್ಚಿಮ ಗಡಿಯಲ್ಲಿ ಸ್ಥಾನ ಸಂಖ್ಯೆ 70ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಟು ಸರ್ವೆ 
ನಂ.190 ರಲ್ಲಿ ವಿವಿಧ ಕೋನಗಳಲ್ಲಿ 38-20 ಸರಪಳಿ ಚಲಿಸಿ ಮರಿತೊಟ್ಲು ಸರ್ವೆ ನಂ.151 ರ ನೈರುತ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 80 ನ್ನು 
ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 

೬ ಅಂತರ ಸರಪಳಿಗಳಲ್ಲಿ 
ಸ್ಥಾನ ಸನಕ ಸೀಮಾರೇಖೆಯ, ಸ್ಥಾನ ರ ಜಘನ ಡ್ಡ 
ದಿಂದ ಕ 3 =ಒಂದು ನೂರು ಕೊಂಡಿಗಳು 

ಸಂಖ್ಯೆಯ ವಿವರಣೆ Ky 
ಸರಪಳಿ - ಕೊಂಡಿಗಳು 
13 14 230° 3-25 
14 15 241° 6-20 
15 16 299° 4-00 
16 17 ps 2-40 
17 18 321° 6-35 
i id ಮರಿತೊಟ್ಟು ಸರ್ವೆ ನಂ. 95, 222 ರ ಉತ್ತರ ಡ್‌ 
ದಿಕ್ಕಿನ ಕೂಡು ಬಾಂದು 

26-10 
19 20 ಮರಿತೊಟ್ಲು ಸರ್ವೆ ನಂ. 222 ರ ಉತ್ತರ ಗಡಿ 1-95 
20 21 ಮರಿತೊಟ್ಟು ಸರ್ವೆ ನಂ.222 ರ ಪಶ್ಚಿಮ ಗಡಿ 2-70 
21 22 ಸರ್ವೆ ನಂ.222 ರ ದಕ್ಷಿಣ ಗಡಿ 1-85 

6-50 

ಕೊಪ್ಪ-ಜಯಪುರ ಮುಖ್ಯ ರಸ್ತೆಯ ಬಲ 

22 23 WN 15-10 
23 24 ಡಿಟ್ಟೋ 3-05 
24 25 ಡಿಟ್ಟೋ 3-40 
25 26 ಡಿಟ್ಟೋ 5-00 

26-55 
26 27 120° 7-20 
27 28 237 5-10 
28 29 1889 3-50 
29 30 107° 2-90 




















೧೧೦೩ 


































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 
ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ಥಾನ ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಕ 
ದಿಂದ ಸ =ಒಂ೦ದು ನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ 
ಸರಪಳಿ - ಕೊಂಡಿಗಳು 
30 31 154° 1-65 
31 32 1745 2-00 
32 33 194° 5-55 
ಮರಿತೊಟ್ಟು ಸರ್ವೆ ನಂ.219 ರ ವಾಯುವ್ಯ 
33 34 4-00 
ಬಾಂದು 
31-90 
ಮರಿತೊಟ್ಲು ಸರ್ವೆ ನಂ: 202 ರ ಉತ್ತರ ಗಡಿ 
34 35 ಹ 5-40 
ಮತ್ತು ಸರ್ವೆ ನಂ: 202 ರ ಈಶಾನ್ಯ ಬಾಂದು 
5-40 
ಮರಿತೊಟ್ಲು ಸರ್ವೆ ನಂ.202 ರ ಉತ್ತರದ ಗಡಿ 
35 36 ಷ್‌ 4-65 
ಮತ್ತು ಸರ್ವೆ ನಂ: 202 ರ ವಾಯುವ್ಯ ಬಾಂದು 
4-65 
ಮರಿತೊಟ್ಟು ಸರ್ವೆ ನಂ.208 ರ ಪಶ್ಚಿಮಾಗ್ರ 
36 37 ಚೆ 10-90 
ಬಾಂದುವಿನಲ್ಲಿ 
10-90 
37 38 1259 4-60 
38 39 155° 7-05 
39 40 253° 7-45 
40 41 307° 3-50 
41 42 229° 2-85 
42 43 163° 4-25 
43 44 093° 3-90 
44 45 152° 3-50 
45 46 181° 5-85 
46 47 245% 4-80 
47 48 179° 3-60 
48 49 216° 5_40 
49 50 ಮರಿತೊಟ್ಲು ಸರ್ವೆ ನಂ.15 ರ ಉತ್ತರಾಗ್ರ ಬಾಂದು 9-05 
65-80 
50 51 2159 5-00 
51 52 303° 3-55 
52 53 205° 4-30 
53 54 119° 4-25 
54 55 198° 9-50 
55 56 284° 2-80 
56 57 329° 2-20 


























































































































೧೧೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 
ಜೆ ಅಂತರ ಸರಪಳಿಗಳಲ್ಲಿ 
ಸ್ಥಾನ ಸ್ಸ ಸೀಮಾರೇಖೆಯ, ಸ್ಥಾನ SEN iad 
ದಿಂದ ಕ ಸ =ಒಂದು ನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ g 
ಸರಪಳಿ - ಕೊಂಡಿಗಳು 
57 58 2959 3-40 
58 59 187° 6-35 
59 60 272° 2-00 
60 61 202° 2-25 
45-60 
61 62 274° 95 
62 63 225" 3-20 
63 64 127° 4-65 
64 65 161° 5-50 
ಮರಿತೊಟ್ಟು ಸರ್ವೆ ನಂ.2 ಮತು 3 ರ ಪಶಿಮ 
65 66 3 ಸ ೫ 8-70 
ದಿಕ್ಕಿನ ಕೂಡು ಬಾಂದುವಿನಲ್ಲಿ 
24-80 
66 67 ಮರಿತೊಟ್ಟು ಸರ್ವೆ ನಂ.3 ರ ಪಶ್ಚಿಮ ಗಡಿ 8-00 
67 68 ಡಿಟ್ಟೋ 0-90 
ಮರಿತೊಟ್ಲು ಸರ್ವೆ ನಂ.3 ರ ಪಶ್ಚಿಮ ಗಡಿ 
68 69 ಹಾಗೂ ಸರ್ವೆ ನಂ.3 ಮತ್ತು ಸರ್ವೆ ನಂ.150 ರ 6-00 
ಪಶ್ಚಿಮ ದಿಕ್ಕಿನ ಕೂಡು ಬಾಂದು 
69 70 ಮರಿತೊಟ್ಟು ಸರ್ವೆ ನಂ.150 ರ ಪಶ್ಚಿಮ ಗಡಿ 4-30 
19-20 
70 71 286° 1-75 
71 72 354° 5-75 
72 73 288° 2-20 
73 74 198° 4-20 
74 75 175” 6-20 
75 76 204° 4-55 
76 77 150° 4-20 
77 78 224° 2-20 
78 79 154° 2-45 
ಮರಿತೊಟ್ಟು ಸರ್ವೆ ನಂ.151 ರ ಹಳ್ಳದ ಪಕ್ಷದ 
79 80 ಬ 1 ಸ 4-70 
ನೈರುತ್ಯ ಬಾಂದು 
38-20 
ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 80 ರಿಂದ ಮುಂದುವರೆದು ಮರಿತೊಟ್ಲು ಸರ್ವೆ ನಂ: 190 ರಲ್ಲಿ ವಿವಿಧ ಕೋನಗಳಲ್ಲಿ 18-20 ಸರಪಳಿ 


ಚಲಿಸಿ ಸರ್ವೆ ನಂ: 196 ರ ಪೂರ್ವಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 84 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ ನಂ: 
196 ರ ಉತ್ತರ ಮತ್ತು ಪಶ್ಚಿಮ ಗಡಿಯಲ್ಲಿ ಸುಮಾರು 10-80 ಸರಪಳಿ ಚಲಿಸಿ ಸರ್ವೆ ನಂ: 196 ಮತ್ತು 214 ರ ಉತ್ತರ ದಿಕ್ಕಿನ ಕೂಡು 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 86 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಟು ಸರ್ವೆ ನಂ: 190, 181 ರಲ್ಲಿ ವಿವಿಧ 
ಕೋನಗಳಲ್ಲಿ 36-75 ಸರಪಳಿ ಚಲಿಸಿ, ಮರಿತೊಟ್ಟು ಸರ್ವೆ ನಂ: 181, 182, 184, 189 ರ ಕೂಡು ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 94 ನ್ನು 


ಭಾಗ - 


೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೦೫ 





ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಸರ್ವೆ ನಂ: 189 ರಲ್ಲಿ ವಿವಿಧ ಕೋನಗಳಲ್ಲಿ 13-80 ಸರಪಳಿ ಚಲಿಸಿ ಸರ್ವೆ ನಂ: 186 ರ 
ದಕ್ಷಿಣಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 95ಎ ಯನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಲು ಸರ್ವೆ ನಂ: 186 ರ 
ದಕ್ಷಿಣ ಗಡಿಯಲ್ಲಿ 7-30 ಸರಪಳಿ ಚಲಿಸಿ ಸರ್ವೆ ನಂ: 186 ರ ದಕ್ಷಿಣ ಗಡಿಯಲ್ಲಿನ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 96ಎ ಯನ್ನು ಸೇರುತ್ತದೆ. 
ಸೀಮಾರೇಖೆಯು ಮುಂದುವರೆದು ಸೀಮಾರೇಖೆಯು ಸರ್ವೆ ನಂ: 189 ಮತ್ತು ನರಸೀಪುರ ಸರ್ವೆ ನಂ: 21 ರಲ್ಲಿ ವಿವಿಧ ಕೋನಗಳಲ್ಲಿ 
37-00 ಸರಪಳಿ ಚಲಿಸಿ, ಮರಿತೊಟ್ಲು ಸರ್ವೆ ನಂ: 189, 188 ಮತ್ತು ನರಸೀಪುರ ಸರ್ವೆ ನಂ: 29, 21 ರ ಕೂಡುಬಾಂದಿನಿಂದ 054° 
ಕೋನ 2-65 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 106 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ನರಸೀಪುರ ಸರ್ವೆ 
ನಂ.21 ರಲ್ಲಿ ವಿವಿಧ ಕೋನಗಳಲ್ಲಿ 38-40 ಸರಪಳಿ ಚಲಿಸಿ ನರಸೀಪುರ ಸರ್ವೆ ನಂ: 22, 23 ರ ಉತ್ತರ ದಿಕ್ಕಿನ ಕೂಡು ಬಾಂದಿನಿಂದ 
005" ಕೋನ 7-90 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 114 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ನರಸೀಪುರ ಸರ್ವೆ 
ನಂ: 21 ರಲ್ಲಿ ವಿವಿಧ ಕೋನಗಳಲ್ಲಿ 35-35 ಸರಪಳಿ ಚಲಿಸಿ, ಸರ್ವೆ ನಂ: 30, 31 ರ ಪಶ್ಚಿಮ ದಿಕ್ಕಿನ ಕೂಡು ಬಾಂದಿನಿಂದ ದಕ್ಷಿಣಕ್ಕೆ 
ಸರ್ವೆ ನಂ: 31 ರ ಪಶ್ಚಿಮ ಗಡಿಯಲ್ಲಿನ ಮೊದಲನೇ ಬಾಂದಿನಿಂದ 005? ಕೋನ 2-40 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 121 ನ್ನು 
ಸೇರುತ್ತದೆ. ನಂತರ ಸೀಮಾರೇಖೆಯು ನರಸೀಪುರ ಸರ್ವೆ ನಂ:21 ರಲ್ಲಿ ವಿವಿಧ ಕೋನಗಳಲ್ಲಿ 22-90 ಸರಪಳಿ ಚಲಿಸಿ ನರಸೀಪುರ 
ಸರ್ವೆನಂ : 30, 31 ರ ಪಶ್ಚಿಮ ದಿಕ್ಕಿನ ಕೂಡುಬಾಂದಿನಿಂದ ದಕ್ಷಿಣಕ್ಕೆ ಸರ್ವೆ ನಂ : 31 ರ ಪಶ್ಚಿಮ ಗಡಿಯಲ್ಲಿನ ಮೊದಲನೇ ಬಾಂದಿನಲ್ಲಿ 
ಸ್ಥಾನ ಸಂಖ್ಯೆ 126 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ನರಸೀಪುರ ಸರ್ವೆ ನಂ: 31 ರ ಪಶ್ಚಿಮ ಗಡಿಯಲ್ಲಿ ಸುಮಾರು 
12-75 ಸರಪಳಿ ಚಲಿಸಿ ಸದರಿ ಸರ್ವೆ ನಂ: 31 ರ ನೈರುತ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 129 ನ್ನು ಸೇರುತ್ತದೆ. ನಂತರ ಸೀಮಾರೇಖೆಯು 
ನರಸೀಪುರ ಸರ್ವೆ ನಂ: 21 ರಲ್ಲಿ ವಿವಿಧ ಕೋನಗಳಲ್ಲಿ 17-85 ಸರಪಳಿ ಚಲಿಸಿ ನರಸೀಪುರ ಸರ್ವೆ ನಂ: 32 ರ ಉತ್ತರಾಗ್ರ ಬಾಂದಿನಲ್ಲಿ 
ಸ್ಥಾನ ಸಂಖ್ಯೆ 12ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ನರಸೀಪುರ ಸರ್ವೆ ನಂ: 21 ರಲ್ಲಿ ವಿವಿಧ ಕೋನಗಳಲ್ಲಿ 25-85 
ಸರಪಳಿ ಚಲಿಸಿ ಮರಿತೊಟ್ಲು ಸರ್ವೆ ನಂ: 183 ರ ಪಶ್ಚಿಮಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 138 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ನರಸೀಪುರ ಸರ್ವೆ ನಂ: 21 ರಲ್ಲಿ ವಿವಿಧ ಕೋನಗಳಲ್ಲಿ 51-85 ಸರಪಳಿ ಚಲಿಸಿ ನರಸೀಪುರ ಸರ್ವೆ ನಂ: 21, 53, 54 
ರ ಕೂಡು ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 148 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದು ವರೆದು ನರಸೀಪುರ ಸರ್ವೆ ನಂ: 21, 53 ರಲ್ಲಿ 
ವಿವಿಧ ಕೋನಗಳಲ್ಲಿ 15-95 ಸರಪಳಿ ಚಲಿಸಿ, ನರಸೀಪುರ ಸರ್ವೆ ನಂ: 292 ರ ದಕ್ಷಿಣಾಗ್ರ ಬಾಂದಿನಿಂದ 137? ಕೋನ 1-10 ಸರಪಳಿ 
ಅ೦ತರದಲ್ಲಿ ಕೊಪ್ಪ-ಜಯಪುರ ಮುಖ್ಯ ರಸ್ತೆಯ ಎಡ ಬದಿಯಲ್ಲಿರುವ ಸ್ಥಾನ ಸಂಖ್ಯೆ 150 ನ್ನು ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





ಸ್ಥಾನ 
ದಿಂದ 


ಅ೦ತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 

ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 

ಸರಪಳಿ - ಕೊಂಡಿಗಳು 





80 


81 269° 4-00 





81 


82 242° 4-65 





82 


83 318° 3-65 





83 


84 ಮರಿತೊಟ್ಲು ಸರ್ವೆ ನಂ.196 ರ ಪೂರ್ವಾಗ್ರ ಬಾಂದು 5-90 








84 


85 ಮರಿತೊಟ್ಟು ಸರ್ವೆ ನಂ.196 ಉತ್ತರ ಗಡಿ 5-35 





85 


ಮರಿತೊಟ್ಟು ಸರ್ವೆ ನಂ.196 ರ ಪಶ್ಚಿಮ ಗಡಿ ಹಾಗೂ ಸರ್ವೆ 
ನಂ.196, 214 ರ ಉತ್ತರ ದಿಕ್ಕಿನ ಕೂಡು ಬಾಂದು 


86 





10-80 





86 


87 243° 2-35 





87 


88 282° 5-90 





88 


89 2525 6-30 





89 


90 234° 4-45 





90 


91 016 8-60 





91 


92 0625 2-95 





92 





93 025° 2-20 

















































































































೧೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 
ಅಂತರ ಸರಪಳಿಗಳಲ್ಲಿ 
ಸ್ಥಾನ ಈಟಿ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ಇ. ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ ಐಓ೦ದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
ಮರಿತೊಟ್ಟು ಸರ್ವೆ ನಂ.181, 182, 184, 189 ರ ಕೂಡು 
93 94 4-00 
ಬಾಂದು 
36-75 
94 94ಎ 047° 3-20 
94ಎ | 95 023° a 
95 95ಎ ಮರಿತೊಟ್ಲು ಸರ್ವೆ ನಂ.186 ರ ದಕ್ಷಿಣಾಗ್ರ ಬಾಂದು 6-25 
13-80 
95ಎ 96 ಮರಿತೊಟ್ಟು ಸರ್ವೆ ನಂ.186 ರ ದಕ್ಷಿಣ ಗಡಿ 5-65 
34 ಟ್ಟ ಮರಿತೊಟ್ಟು ಸರ್ವೆ ನಂ.186 ರ ದಕ್ಷಿಣ ಗಡಿ ಮತ್ತು ಸರ್ವೆ ನಂ: ಸ 
186 ರ ದಕ್ಷಿಣ ಗಡಿಯಲ್ಲಿನ ಬಾಂದು 
7-30 
96ಎ 97 061° 5-35 
97 98 342° 2-70 
98 99 301° 6-15 
99 100 279° 2-10 
100 101 046° 2-30 
101 102 098° 2-40 
102 103 070° 6-00 
103 104 008° 2-70 
104 105 3289 1-65 
105 106 2639 5-65 
37-00 
106 107 352° 4-50 
107 108 034° 2-85 
108 109 027° 9-40 
109 110 055° 4-75 
110 111 0339 4-45 
I 112 017° 4-35 
112 113 302° 4-70 
113 114 3359 3-40 
38-40 
114 115 2439 10-00 
115 116 262° 3-40 
116 117 ೫? 5-05 




















































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೦೭ 
ಅಂತರ ಸರಪಳಿಗಳಲ್ಲಿ 
ಸ್ಥಾನ ಸ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ಫಳ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 

117 118 177 6-90 

118 119 094° 1-80 

119 120 1959 4-70 

120 121 212" 3-50 
35-35 

121 122 314° 6-70 

122 123 2339 2-20 

123 124 199° 4-90 

124 125 1159 6-65 

ನರಸೀಪುರ ಸರ್ವೆ ನಂ: 30,31 ರ ಪಶ್ಚಿಮ ದಿಕ್ಕಿನ 
125 126 ಕೂಡಿಬಾಂದಿನಿಂದ ದಕ್ಷಿಣಕ್ಕೆ ಸರ್ವೆ ನಂ : 31 ರ ಪಶ್ಚಿಮ 2-45 
ಗಡಿಯಲ್ಲಿನ ಮೊದಲನೇ ಬಾಂದು 

22-90 

126 127 ನರಸೀಪುರ ಸರ್ವೆ ನಂ.31 ರ ಪಶ್ಚಿಮ ಗಡಿ 2-80 

127 128 ಡಿಟ್ಟೋ 4-95 

ನರಸೀಪುರ ಸರ್ವೆ ನಂ: 31 ರ ಪಶ್ಚಿಮಗಡಿ ಮತು ಸರ್ವೆ ನಂ: 
128 129 ಜ್ಯ ಹ್‌ 5-00 
31 ರ ನೈರುತ್ಸ ಬಾಂದು 

12-75 

129 130 148° 7-40 

130 131 2389 7-00 

131 132 ನರಸೀಪುರ ಸರ್ವೆ ನಂ.32 ರ ಉತ್ತರಾಗ್ರ ಬಾಂದು 3-45 
17-85 

132 133 2359 6-45 

133 134 2೨5 3-05 

134 135 187° 5-80 

135 136 122 2-30 

136 137 218° 3-35 

137 138 ಮರಿತೊಟ್ಟು ಸರ್ವೆ ನಂ.183 ರ ಪಶ್ಚಿಮಾಗ್ರ ಬಾಂದು 4-90 
25೮8s 

138 139 226° 7-60 

139 140 343° 3-65 

140 141 270° 4-50 

141 142 314° 3-05 

142 143 049° 1-85 

143 144 070° 3-55 






























































೧೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 
ಅಂತರ ಸರಪಳಿಗಳಲ್ಲಿ 
ಸ್ಥಾನ ಹ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ಇತ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
144 145 020° 4-65 
145 146 347° 8-90 
146 147 318° 6-80 
147 148 ನರಸೀಪುರ ಸರ್ವೆ ನಂ.21, 53, 54 ರ ಕೂಡು ಬಾಂದು 7-30 
51-85 
148 149 231° 8-75 
149 150 315° 7-20 
15-95 
ಪಶ್ಚಿಮ: ಸಿ 


ಚ 


ಮಾರೇಖೆಯು ಸ್ಥಾನ ಸಂಖ್ಯೆ 150 ರಿಂದ ಮುಂದುವರೆದು ನರಸೀಪುರ ಸರ್ವೆ ನಂ: 53, 54 ರಲ್ಲಿ ಕೊಪ್ಪ-ಜಯಪುರ ಮುಖ್ಯ ರಸ್ತೆಯ 
ಎಡ ಬದಿಯಲ್ಲಿಯೇ ಸುಮಾರು 25-85 ಸರಪಳಿ ಚಲಿಸಿ ನರಸೀಪುರ ಸರ್ವೆ ನಂ: 21, 53, 54 ರ ಕೂಡು ಬಾಂದಿನಿಂದ 018 ಕೋನ 
13-50 ಸರಪಳಿ ಅಂತರದಲ್ಲಿ ಕೊಪ್ಪ-ಜಯಪುರ ಮುಖ್ಯ ರಸ್ತೆಯ ಎಡ ಬದಿಯಲ್ಲಿರುವ ಸ್ಥಾನ ಸಂಖ್ಯೆ 156 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ನರಸೀಪುರ ಸರ್ವೆ ನಂ: 54, 20 ರಲ್ಲಿ ವಿವಿಧ ಕೋನಗಳಲ್ಲಿ 15-60 ಸರಪಳಿ ಚಲಿಸಿ ನರಸೀಪುರ 
ಸರ್ವೆ ನಂ: 7 ರ ಆಗ್ನೇಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 161 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ನರಸೀಪುರ ಸರ್ವೆ 
ನಂ.20 ರಲ್ಲಿ ವಿವಿಧ ಕೋನಗಳಲ್ಲಿ 29-30 ಸರಪಳಿ ಚಲಿಸಿ ನರಸೀಪುರ ಸರ್ವೆ ನಂ: 12, 13 ರ ಪೂರ್ವ ದಿಕ್ಕಿನ ಕೂಡು ಬಾಂದಿನಿಂದ 
155" ಕೋನ 6-50 ಸರಪಳಿ ಅಂತರದಲ್ಲಿ ಕೊಪ್ಪ-ಜಯಪುರ ಮುಖ್ಯ ರಸ್ತೆಯ ಎಡ ಬದಿಯಲ್ಲಿರುವ ಸ್ಥಾನ ಸಂಖ್ಯೆ 167 ನ್ನು ಸೇರುತ್ತದೆ. 
ನಂತರ ಸೀಮಾರೇಖೆಯು ನರಸೀಪುರ ಸರ್ವೆ ನಂ: 20 ಹಾಗೂ ಕುಂಚೂರು ಸರ್ವೆ ನಂ: 55 ರಲ್ಲಿ ಕೊಪ್ಪ-ಜಯಪುರ ಮುಖ್ಯ ರಸ್ತೆಯ 
ಎಡ ಬದಿಯಲ್ಲಿಯೇ ಸುಮಾರು 50-35 ಸರಪಳಿ ಚಲಿಸಿ, ಕುಂಚೂರು ಸರ್ವೆ ನಂ: 215 ರ ಪೂರ್ವಾಗ್ರ ಬಾಂದಿನಿಂದ 240° ಕೋನ 19- 
25 ಸರಪಳಿ ಅಂತರದಲ್ಲಿ ಕೊಪ್ಪ-ಜಯಪುರ ಮುಖ್ಯ ರಸ್ತೆ ಯ ಎಡ ಬದಿಯಲ್ಲಿರುವ (ಬಿಟಿಆರ್‌ ಬಸ್‌ ಸ್ಟ್ಯಾಂಡ್‌ ಹತ್ತಿರ) ಸ್ಥಾನ ಸಂಖ್ಯೆ 
178 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಕುಂಚೂರು ಸರ್ವೆ ನಂ:55 ರಲ್ಲಿ ವಿವಿಧ ಕೋನಗಳಲ್ಲಿ 39-95 ಸರಪಳಿ ಚಲಿಸಿ 
ಕುಂಚೂರು ಸರ್ವೆ ನಂ: 56, 57 ರ ಉತ್ತರ ದಿಕ್ಕಿನ ಕೂಡು ಬಾಂದಿನಿಂದ 187? ಕೋನ 5-80 ಸರಪಳಿ ಅಂತರದಲ್ಲಿರುವ ಸ್ಥಾನ ಸಂಖ್ಯೆ 
186 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಕುಂಚೂರು ಸರ್ವೆ ನಂ.55 ರಲ್ಲಿ ವಿವಿಧ ಕೋನಗಳಲ್ಲಿ 27-20 ಸರಪಳಿ ಚಲಿಸಿ 
ಕುಂಚೂರು ಸರ್ವೆ ನಂ: 56, 57 ರ ಉತ್ತರ ದಿಕ್ಕಿನ ಕೂಡು ಬಾಂದಿನಿಂದ 171 ಕೋನ 13-95 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 
195 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಕುಂಚೂರು ಸರ್ವೆ ನಂ: 55 ರಲ್ಲಿ ವಿವಿಧ ಕೋನಗಳಲ್ಲಿ 36-20 ಸರಪಳಿ ಚಲಿಸಿ 
ಕುಂಚೂರು ಸರ್ವೆ ನಂ: 57 ರ ಆಗ್ನೇಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 204 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು 
ಕುಂಚೂರು ಸರ್ವೆ ನಂ: 55 ರಲ್ಲಿ ವಿವಿಧ ಕೋನಗಳಲ್ಲಿ 36-50 ಸರಪಳಿ ಚಲಿಸಿ ಕುಂಚೂರು ಸರ್ವೆ ನಂ: 60 ರ ಈಶಾನ್ಯ ಬಾಂದಿನಿಂದ 
127 ಕೋನ 18-50 ಸರಪಳಿ ಅಂತರದಲ್ಲಿರುವ ಸ್ಥಾನಸಂಖ್ಯೆ 214 ನ್ನು ಸೇರುತ್ತದೆ. ಮುಂದುವರೆದು ಸೀಮಾ ರೇಖೆಯು ಕುಂಚೂರು ಸರ್ವೆ 
ನಂ: 55 ರಲ್ಲಿ ವಿವಿಧ ಕೋನಗಳಲ್ಲಿ 47-50 ಸರಪಳಿ ಚಲಿಸಿ ಕುಂಚೂರು ಸರ್ವೆ ನಂ: 108 ರ ಪೂರ್ವಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 
225 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಕುಂಚೂರು ಸರ್ವೆ ನಂ: 108, 107 ರ ಉತ್ತರದ ಗಡಿಯಲ್ಲಿ ಹಾಗೂ ಸರ್ವೆ 
ನಂ: 104 ರ ಪೂರ್ವದ ಗಡಿಯಲ್ಲಿ ಸುಮಾರು 21-50 ಸರಪಳಿ ಚಲಿಸಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 














ಸ್ಥಾನ ಡೆ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 

ದಿಂದ | | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 

150 151 ಕೊಪ್ಪ-ಜಯಪುರ ಮುಖ್ಯ ರಸ್ತೆ ಎಡ ಬದಿಗುಂಟ 4-75 

151 152 ಡಿಟ್ಟೋ 4-95 

152 153 ಡಿಟ್ಟೋ 2-05 




















153 154 ಡಿಟೋ 4-25 








































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 
ಅಂತರ ಸರಪಳಿಗಳಲ್ಲಿ 
ಸ್ಥಾನ ಇತ್ತೆ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ | | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
154 155 ಡಿಟ್ಟೋ 3-40 
155 156 ಡಿಟ್ಟೋ 6-45 
25-85 
156 157 207° 1-80 
157 158 121° 2-20 
158 159 023° 2-80 
159 160 054° 4-20 
ನರಸೀಪುರ ಸರ್ವೆ ನಂ.7 ರ ಆಗ್ನೇಯ 
160 161 ಜು 4-60 
15-60 
161 162 1245 4-30 
162 163 0289 2-50 
163 164 004° 5-95 
164 165 012° 7-35 
165 166 048° 4-10 
166 167 1439 5-10 
29-30 
i ಸ ಕೊಪ್ಪ-ಜಯಪುರ ಮುಖ್ಯ ರಸ್ತೆಯ ಎಡ ತ 
ಬದಿಗುಂಟ 
168 169 ಡಿಟ್ಟೋ 3-25 
169 170 ಡಿಟ್ಟೋ 6-50 
170 | 170ಎ ಡಿಟ್ಟೋ 13-00 
170ಎ | 171 ಡಿಟ್ಟೋ 2-50 
171 172 ಡಿಟ್ಟೋ 2-25 
172 173 ಡಿಟ್ಟೋ 2-00 
173 174 ಡಿಟ್ಟೋ 5-40 
174 175 ಡಿಟ್ಟೋ 3-80 
175 176 ಡಿಟ್ಟೋ 2-80 
176 177 ಡಿಟ್ಟೋ 3-35 
177 178 ಡಿಟ್ಟೋ 2-00 
50-35 
178 179 350° 7-00 
179 180 336° 6-45 
180 181 321° 2-40 
181 182 051° 4-85 




















೧೧೦೯ 


೧೧೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


ಅಂತರ ಸರಪಳಿಗಳಲ್ಲಿ 


ಭಾಗ - ೪ಎ 











































































































ಸ್ಥಾನ ಇತ್ತೆ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ | | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
182 183 042° 7-90 
183 184 082° 2-15 
184 185 138° 2-45 
185 186 176° 6-75 
39-95 
186 187 2೫5 4-80 
187 188 199° 4-10 
188 189 107° 2-35 
189 190 050° 2-55 
190 191 028° 3-00 
191 192 298° 1-55 
192 193 055° 2-25 
193 194 164° 4-70 
194 195 169° 1-90 
27-20 
195 196 231° 1-75 
196 197 147° 2-55 
197 198 091° 9-75 
198 199 110° 2-45 
199 200 0659 2-30 
200 201 309° 7-50 
201 202 039° 3-55 
202 | 20 1140 4-05 
ಕುಂಚೂರು ಸರ್ವೆ ನಂ.57 ರ ಆಗ್ನೇಯ 
203 | 204 ಮ 2-30 
36-20 
204 | 205 349° 6-70 
205 | 206 309° 3-00 
206 | 207 301° 2-35 
207 | 208 058° 3-40 
208 | 209 356° 3-35 
209 210 296° 1-75 
210 211 007° 2-25 
211 212 066° 5-85 
212 213 153° 5-00 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೧೧ 


ಅಂತರ ಸರಪಳಿಗಳಲ್ಲಿ 




































































ಸ್ಥಾನ ನಕೆ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ಕಾ ಏಂ 
ದಿಂದ | ೪5. ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
213 214 109° 2-85 
36-50 
214 215 019° 1-65 
215 216 3349 2-10 
216 217 348° 2-80 
217 218 314° 6-25 
218 219 3239 4-15 
219 220 056° 6-30 
220 221 050° 3-65 
221 222 142° 5-00 
DENI 023° 10-00 
223 | 224 2789 2-85 
ಕುಂಚೂರು ಸರ್ವೆ ನಂ.108 ರ ಪೂರ್ವಾಗ್ರ 
224 | 225 2-75 
ಬಾಂ 
47-50 
ಕುಂಚೂರು ಸರ್ವೆ ನಂ. 108, 107 ರ ಉತರ 
225 1 ಹ 21-50 
ಗಡಿ ಮತ್ತು ಸರ್ವೆ ನಂ. 104 ರ ಪೂರ್ವ ಗಡಿ 
21-50 
ಅಂದಗಾರು ಶ್ರೀ ಲಕ್ಷ್ಮಿನಾರಾಯಣ ಸ್ವಾಮಿ ಬ್ಲಾಕ್‌-॥ 
ಲಕ ವ ೧ 
ಸಂಕ್ಷಿಪ್ತ ಸರಹದ್ದುಗಳ ವಿವರ 
ಉತ್ತರ - ಮರಿತೊಟ್ಟು ಹಿಡುವಳಿ ಸರ್ವೆ ನಂ.231 ರ ಪೂರ್ವ ಗಡಿ. 
ಪೂರ್ವ - ಮರಿತೊಟ್ಟು ಸರ್ಕಾರಿ ಸರ್ವೆ ನಂ.96 ರ ಉಳಿಕೆ ಪ್ರದೇಶ. 
ದಕ್ಷಿಣ - ಮರಿತೊಟ್ಟು ಸರ್ಕಾರಿ ಸರ್ವೆ ನಂ.96 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ಮರಿತೊಟ್ಟು ಸರ್ಕಾರಿ ಸರ್ವೆ ನಂ.96 ರ ಉಳಿಕೆ ಪ್ರದೇಶ. 


ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಮರಿತೊಟ್ಲು ಗ್ರಾಮದ ಸರ್ವೆ ನಂ.231 ರ ಆಗ್ನೇಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ, ಸದರಿ ಸರ್ವೆ 
ನಂ.231 ರ ಪೂರ್ವದ ಗಡಿಯಲ್ಲಿ ಸುಮಾರು 12-35 ಸರಪಳಿ ದೂರ ಚಲಿಸಿ ಸರ್ವೆ ನಂ.231 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 2 











ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗ್ರಿಗಳಲ್ಲಿ, ಕ 
ಸ್ನಾನ ಒಂದು ಸರಪಳಿ- ಇಪತು 
ಘಿ ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಚ 
ದಿಂದ ಕ ಮೀಟರ್‌ ಇ ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
ಮರಿತೊಟ್ಟು ಸರ್ವೆ ನಂ.231 ರ 
1 ಡೆ ಪೂರ್ವದ ಗಡಿ ಮತ್ತು ಸರ್ವೆ ನಂ: 231 12-35 
ರ ಈಶಾನ್ಯ ಬಾಂದು 
12-35 




















೧೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರೆದು ಮರಿತೊಟ್ಟು ಸರ್ವೆ ನಂ.96 ರಲ್ಲಿ ವಿವಿಧ ಕೋನಗಳಲ್ಲಿ 26-75 ಸರಪಳಿ ದೂರ 
ಚಲಿಸಿ ಮರಿತೊಟ್ಟು ಸರ್ವೆ ನಂ.65 ರ ಈಶಾನ್ಯ ಮೂಲೆ ಬಾಂದಿನಿಂದ 304? ಕೋನ 2-50 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 7 























ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗ್ರಿಗಳಲ್ಲಿ ನ 
ಸ್ಲಾನ ಒಂದು ಸರಪಳಿ- ಇಪತು ಮೀಟರ್‌ 
ಇ ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಕ್‌ 
ದಿಂದ ಇ ಇ ಇಓ೦ದು ನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ 
ಸರಪಳಿ - ಕೊಂಡಿಗಳು 
2 3 164° 6-75 
3 4 193° 2-25 
4 5 167° 3-70 
5 6 130° 4-00 
6 7 191° 10-05 
26-75 




















ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 7 ರಿಂದ ಮುಂದುವರೆದು ಸರ್ವೆ ನಂ: 96 ರಲ್ಲಿ ವಿವಿಧ ಕೋನಗಳಲ್ಲಿ 9-40 ಸರಪಳಿ ದೂರ ಚಲಿಸಿ 
ಮರಿತೊಟ್ಟು ಸರ್ವೆ ನಂ.65 ರ ಈಶಾನ್ಯ ಮೂಲೆ ಬಾಂದಿನಿಂದ 264 ಕೋನ 9-15 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 9 ನ್ನು 














ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, ಗ 
ಸ್ಲಾನ ಟು ಒಂದು ಸರಪಳಿ- ಇಪತ್ತು ಮೀಟರ್‌ 
ಈ ಸ್ಥಾನಕ್ಕೆ |ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಉನ್‌ 
ದಿಂದ ಈ ಈ =ಒ೦ದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
7 8 2269 6-20 
8 9 308° 3-20 
9-40 




















ಲ 
ಜಿ 


ಶಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 9 ರಿಂದ ಮುಂದುವರೆದು ಮರಿತೊಟ್ಟು ಸರ್ವೆ ನಂ.96 ರಲ್ಲಿ ವಿವಿಧ ಕೋನಗಳಲ್ಲಿ 22-20 ಸರಪಳಿ 
ದೂರ ಚಲಿಸಿ ಸ್ಥಾನಸಂಖ್ಯೆ 12 ರ ಮುಖಾಂತರ ಪ್ರಾರಂಭಿಕ ಸ್ಥಾನಸಂಖ್ಯೆ: 1 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 























ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ 
ಸ್ನಾನ ಒಂದು ಸರಪಳಿ- ಇಪತು ಮೀಟರ್‌ 
ಇ ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಗ 
ದಿಂದ ಇ ಇ ಇಓ೦ದು ನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ 
ಸರಪಳಿ - ಕೊಂಡಿಗಳು 
9 10 020° 2-95 
10 11 342° 7-20 
11 12 357° 5-00 
ಸರ್ವೆ ನಂ.231 ರ ಆಗ್ನೇಯ 
12 1 7-05 
ಬಾಂದು 
22-20 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೧೩ 
ಅಂದಗಾರು ಶ್ರೀ ಲಕ್ಷ್ಮಿನಾರಾಯಣ, ಸ್ವಾಮಿ ಬ್ಲಾಕ್‌-॥॥ 
ತ್ರ ನ kc 
ಸಂಕ್ಷಿಪ್ತ ಸರಹದ್ದುಗಳ ವಿವರ 
ಉತ್ತರ - ಮರಿತೊಟ್ಟು ಸರ್ಕಾರಿ ಸರ್ವೆ ನಂ.96 ರ ಉಳಿಕೆ ಪ್ರದೇಶ ಮತ್ತು ಮರಿತೊಟ್ಟು-ಸೋಮ್ಲಾಪುರ ಗ್ರಾಮಗಳ ಸಾಮಾನ್ಯ ಗಡಿ. 
ಪೂರ್ವ - ಸೋಮಲಾಪುರ ಗ್ರಾಮದ ಕ.ಅ.ಕಾಯ್ದೆ 1963 ರ ಕಲಂ 4 ರಂತೆ ಘೋಷಿತ ಅರಣ್ಯ ಪ್ರದೇಶದ ಗಡಿ G.0.No.FEE-35- 
FAF-93 Dated: 26-10-1993 (ಮರಿತೊಟ್ಟು-ಸೊಮ್ಸಾಪುರ ಗ್ರಾಮಗಳ ಸಾಮಾನ್ಯ ಗಡಿ). 
ದಕ್ಷಿಣ - ಮರಿತೊಟ್ಟು ಸರ್ಕಾರಿ ಸರ್ವೆ ನಂ.96 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ಮರಿತೊಟ್ಟು ಸರ್ಕಾರಿ ಸರ್ವೆ ನಂ.96 ರ ಉಳಿಕೆ ಪ್ರದೇಶ. 


ಸವಿವರವಾದ ಸರಹದ್ದು ವಿವರಣೆ 


ಉತ್ತರ: ಸೀಮಾರೇಖೆಯು ಮರಿತೊಟ್ಟು-ಕುಂಚೂರು-ಸೋಮ್ಸಾಪುರ ಮೂರು ಗ್ರಾಮಗಳ ಗಡಿಗಳು ಕೂಡುವ ಮುಕ್ಕುಪ್ಪೆ ಬಾಂದಿನಿಂದ ಆಗ್ನೇಯ 


ದಿಕ್ಕಿನಲ್ಲಿ ಸುಮಾರು 29-00 ಸರಪಳಿ ಅಂತರದಲ್ಲಿರುವ ಮರಿತೊಟ್ಟು-ಸೋಮ್ಲಾಪುರ ಗ್ರಾಮಗಳ ಗಡಿ ದ್ವಿಕುಪ್ಪೆ ಬಾಂದಿನಿಂದ 257 ಕೋನ 


5-70 ಸರಪಳಿ ಅಂತರದಲ್ಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಈಶಾನ್ಯಾಭಿಮುಖವಾಗಿ ಮರಿತೊಟ್ಟು ಸರ್ವೆ ನಂ. 96 ರಲ್ಲಿ 5-00 
ಸರಪಳಿ ಚಲಿಸಿ ಮರಿತೊಟ್ಟು-ಸೋಮ್ಲಾಪುರ ಗ್ರಾಮಗಳ ಗಡಿ ರೇಖೆಯಲ್ಲಿನ ಸ್ಥಾನ ಸಂಖ್ಯೆ 2 ನ್ನು ಸೇರುತ್ತದೆ. ನಂತರ ಮರಿತೊಟ್ಟು - 
ಸೋಮ್ಲಾಪುರ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿಯೇ ಆಗ್ನೇಯಾಭಿಮುಖವಾಗಿ 1-70 ಸರಪಳಿ ಚಲಿಸಿ ಮರಿತೊಟ್ಟು-ಸೋಮ್ಲಾಪುರ 


ಗ್ರಾಮಗಳ ಗಡಿ ದ್ವಿಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 3 ನ್ನು ಸೇರುತ್ತದೆ. 


ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





























ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗ್ರಿಗಳಲ್ಲಿ, ತ್ತ 
ಸ್ಲಾನ ಒಂದು ಸರಪಳಿ: ಇಪತು ಮೀಟರ್‌ 
ಇ ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ನ 
ದಿಂದ % ® =ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
1 2 062° 5-00 
5-00 
2 3 ಮರಿತೊಟ್ಟು-ಸೋಮ್ಲಾಪುರ 1-70 
ಗಡಿರೇಖೆಯಲ್ಲಿ ಹಾಗೂ ಗಡಿ ದ್ವಿಕುಪ್ಪೆ 
ಬಾಂದು 
1-70 








ಪೂರ್ವ: ಸೀಮಾರೇಖೆಯು ಸ್ಥಾನಸಂಖ್ಯೆ 3 ರಿಂದ ಮುಂದುವರೆದು ಮರಿತೊಟ್ಟು-ಸೋಮ್ಲಾಪುರ ಗ್ರಾಮಗಳ ಸಾಮಾನ್ಯ ಗಡಿ 


(ಸೋಮ್ಲಾಪುರ 


ಗ್ರಾಮದ ಕರ್ನಾಟಕ ಅರಣ್ಯ ಕಾಯ್ಕೆ 1963 ರ ಕಲಂ 4 ರಂತೆ ಘೋಷಿತ ಅರಣ್ಯ ಪ್ರದೇಶದ ಗಡಿ G.0.No.FEE-35-FAF-93 Dated: 26- 
10-1993) ಯಲ್ಲಿಯೇ ದಕ್ಷಿಣಾಭಿಮುಖ ವಾಗಿ ಸುಮಾರು 31-80 ಸರಪಳಿ ಚಲಿಸಿ ಮರಿತೊಟ್ಟು-ಸೋಮ್ಲಾಪುರ ಗ್ರಾಮಗಳ ಗಡಿ ದ್ವಿಕ್ಕುಪ್ಪೆ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 4 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು (ಸೋಮ್ಲಾಪುರ ಗ್ರಾಮದ ಕರ್ನಾಟಕ ಅರಣ್ಯ ಕಾಯ್ದೆ 


1963 ರ ಕಲಂ 4 ರಂತೆ ಘೋಷಿತ ಅರಣ್ಯ ಪ್ರದೇಶದ ಗಡಿ) ಮರಿತೊಟ್ಟು-ಸೋಮ್ಲಾಪುರ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಯೇ 


ಆಗ್ನೇಯಾಭಿಮುಖವಾಗಿ 10-30 ಸರಪಳಿ ಚಲಿಸಿ, ಸ್ಥಾನ ಸಂಖ್ಯೆ 5ನ್ನು ಸೇರುತ್ತದೆ. 


ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





ಅಂತರ ಸರಪಳಿಗಳಲ್ಲಿ 











ಸ್ಥಾನ ಜತ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ೫5 | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
3 4 ಮರಿತೊಟ್ಟು-ಸೋಮ್ಲಾಪುರ ಗ್ರಾಮಗಳ 31-80 
ಸಾಮಾನ್ಯಗಡಿ (ಸೋಮ್ಲಾಪುರ ಕಲಂ 4 ರ 
ಘೋಷಿತ ಅರಣ್ಯ ಪ್ರದೇಶದ ಗಡಿ) 
31-80 
4 5 ಡಿಟ್ಟೋ 10-30 

















10-30 








೧೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 5 ರಿಂದ ಮುಂದುವರೆದು ಮರಿತೊಟ್ಟು ಸರ್ವೆ ನಂ.96 ರಲ್ಲಿ ವಿವಿಧ ಕೋನಗಳಲ್ಲಿ 23-80 ಸರಪಳಿ 
ಚಲಿಸಿ ಸರ್ವೆ ನಂ.69 ಮತ್ತು 70 ರ ಪೂರ್ವ ದಿಕ್ಕಿನ ಕೂಡು ಬಾಂದಿನಿಂದ 127" ಕೋನ 1-15 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 
10 ನ್ನು ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





ಅಂತರ ಸರಪಳಿಗಳಲ್ಲಿ 




















ಸ್ಥಾನ ಚ ಕೋನ, ಡಿಗಿಗಳಲ್ಲಿ ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ * 5 | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ ಐಓ೦ದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
5 6 310° 4-85 
6 ಗ್ಗ 249° 3-70 
7 8 1889 3-05 
8 9 269° 7-95 
9 10 232° 4-25 
23-80 




















ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 10 ರಿಂದ ಮುಂದುವರೆದು ಮರಿತೊಟ್ಟು ಸರ್ವೆ ನಂ.96 ರಲ್ಲಿ ವಿವಿಧ ಕೋನಗಳಲ್ಲಿ 33-40 ಸರಪಳಿ ಚಲಿಸಿ 
ಮರಿತೊಟ್ಟು-ಸೋಮ್ಲಾಪುರ ಗಡಿ ದ್ವಿಕುಪ್ಪೆ ಬಾಂದುವಿನಿಂದ (ಸ್ಥಾನ ಸಂಖ್ಯೆ 4 ರಿಂದ) 321% ಕೋನ 12-40 ಸರಪಳಿ ದೂರದಲ್ಲಿರುವ 
ಸ್ಥಾನಸಂಖ್ಯೆ 20 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ ನಂ: 96 ರಲ್ಲಿ ವಿವಿಧ ಕೋನಗಳಲ್ಲಿ 29-25 ಸರಪಳಿ ಚಲಿಸಿ 
ಮರಿತೊಟ್ಟು-ಸೋಮ್ಲಾಪುರ ಗಡಿ ದ್ವಿಕುಪ್ಪೆ ಬಾಂದುವಿನಿಂದ (ಸ್ಥಾನ ಸಂಖ್ಯೆ 3 ರಿಂದ) 211? ಕೋನ 19-05 ಸರಪಳಿ ಅಂತರದಲ್ಲಿರುವ 
ಸ್ಥಾನ ಸಂಖ್ಯೆ 28 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಮರಿತೊಟ್ಲು ಸರ್ವೆ ನಂ: 96 ರಲ್ಲಿ ವಿವಿಧ ಕೋನಗಳಲ್ಲಿ 26-75 
ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 36 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





















































ಅಂತರ ಸರಪಳಿಗಳಲ್ಲಿ 
ಸ್ಥಾನ ಸ ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ಬ ಸ್ಥಾನ ಸಿ =ಒಂದು ನೂರು ಬಂಡು 
ಚ್‌ ಸರಪಳಿ - ಕೊಂಡಿಗಳು 

10 I 002° 5-55 
1 12 044° 4-20 
12 13 354° 8-30 
13 14 014° 3-00 
14 15 082° 0-95 
15 16 332° 2-15 
16 17 0089 4-35 
17 18 142° 2-50 
18 19 173° 1-60 
19 20 088° 0-80 

33-40 
20 21 1889 3-50 
21 22 145° 2-45 
22 23 054° 2-55 
23 24 357° 4-10 
24 ೨ 020° 4-70 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೧೫ 






























































ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ 

ಸ್ನಾನ ಒಂದು ಸರಪಳಿ- ಇಪತು ಮೀಟರ್‌ 

ಇ ಸ್ಥಾನಕ್ಕೆ |ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಅಸ 

ದಿಂದ ಇ 4 =ಒಂದು ನೂರು ಕೊಂಡಿಗಳು 

ವಿವರಣೆ 
ಸರಪಳಿ - ಕೊಂಡಿಗಳು 

25 26 035° 3-80 

26 27 265° 5-65 

27 28 236° 2-50 

29-25 

28 29 330° 3-10 

29 30 060° 5350 

30 31 076° 2-40 

31 32 127° 1-45 

32 33 053° 2-85 

33 34 334° 2-60 

34 35 239° 1-45 

35 36 321° 4-15 

36 1 002° 3-25 

26-75 
ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌-॥V 
ಬ್ರ ವ ೧ 
ಸಂಕ್ಷಿಪ್ತ ಸರಹದ್ದುಗಳ ವಿವರ 
ಉತ್ತರ - ಮರಿತೊಟ್ಲು ಗ್ರಾಮದ ಸರ್ಕಾರಿ ಸರ್ವೆ ನಂ.96 ಮತ್ತು ಸೋಮ್ಲಾಪುರ ಗ್ರಾಮದ ಸರ್ಕಾರಿ ಸರ್ವೆ ನಂ.120 ರ ಉಳಿಕೆ 
ಪ್ರದೇಶ. 
ಪೂರ್ವ - ಸೋಮ್ಲಾಪುರ ಗ್ರಾಮದ ಸರ್ಕಾರಿ ಸರ್ವೆ ನಂ.120 ಮತ್ತು ಮರಿತೊಟ್ಲು ಗ್ರಾಮದ ಸರ್ಕಾರಿ ಸರ್ವೆ ನಂ.96 ರ ಉಳಿಕೆ 
ಪ್ರದೇಶ. 

ದಕ್ಷಿಣ - ಮರಿತೊಟ್ಟು ಗ್ರಾಮದ ಸರ್ಕಾರಿ ಸರ್ವೆ ನಂ.96 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ಮರಿತೊಟ್ಟು ಗ್ರಾಮದ ಸರ್ಕಾರಿ ಸರ್ವೆ ನಂ.96 ರ ಉಳಿಕೆ ಪ್ರದೇಶ. 


ಸವಿವರವಾದ ಸರಹದ್ದು ವಿವರಣೆ 

ಉತ್ತರ: ಸೀಮಾರೇಖೆಯು ಮರಿತೊಟ್ಟು-ಸೋಮ್ಲಾಪುರ-ತನೋಡಿ ಮೂರು ಗ್ರಾಮಗಳ ಗಡಿಗಳು ಕೂಡುವ ಮುಕ್ಕುಪ್ರೆ ಬಾಂದಿನಿಂದ ವಾಯುವ್ಯಕ್ಕೆ 
ಸುಮಾರು 34-00 ಸರಪಳಿ ಅಂತರದಲ್ಲಿರುವ ಮರಿತೊಟ್ಟು-ಸೋಮ್ಲಾಪುರ ಗ್ರಾಮಗಳ ಗಡಿ ದ್ವಿಕುಪ್ಪೆ ಬಾಂದಿನಿಂದ 317? ಕೋನ 9-90 
ಸರಪಳಿ ಅಂತರದಲ್ಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮರಿತೊಟ್ಟು ಸರ್ವೆ ನಂ.96 ರಲ್ಲಿ 1-80 ಸರಪಳಿ ಚಲಿಸಿ ಮರಿತೊಟ್ಟು - 
ಸೋಮಾಪುರ ಗ್ರಾಮಗಳ ಸಾಮಾನ್ಯಗಡಿಯಲ್ಲಿ ಸ್ಥಾನಸಂಖ್ಯೆ 1 ಎ ಅನ್ನು ಸೇರುತ್ತದೆ. ಮುಂದುವರೆದು ಸೋಮ್ಲಾಪುರ ಸರ್ವೆ ನಂ: 120 
ರಲ್ಲಿ ವಿವಿಧ ಕೋನಗಳಲ್ಲಿ 6-20 ಸರಪಳಿ ಚಲಿಸಿ ಮರಿತೊಟ್ಟು-ಸೋಮ್ಲಾಪುರ ಗಡಿ ದ್ವಿಕುಪ್ಪೆ ಬಾಂದಿನಿಂದ 354 ಕೋನ 9-10 ಸರಪಳಿ 
ಅ೦ತರದಲ್ಲಿರುವ ಸ್ಥಾನ ಸಂಖ್ಯೆ 4 ನ್ನು ತಲುಪುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗ್ರಿಗಳಲ್ಲಿ ೫ 





ಸ್ಥಾನ ಒಂದು ಸರಪಳಿ- ಇಪತ್ತು ಮೀಟರ್‌ 
ಈ ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ತ 
ದಿಂದ ಇ % ಇಓ೦ದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
1 1ಎ 067° 1-80 





1-80 




















1ಎ 2 067° 1-05 





೧೧೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 














ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ 
ಸ್ನಾನ ಒಂದು ಸರಪಳಿ- ಇಪತು ಮೀಟರ್‌ 
ಈ ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಆ 
ದಿಂದ ಈ ಇ =ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
2 3 135° 2-35 
3 4 024° 2-80 
6-20 

















ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 4 ರಿಂದ ಮುಂದುವರೆದು ಸೋಮ್ಲಾಪುರ ಗ್ರಾಮದ ಸರ್ವೆ ನಂ: 120 ಹಾಗೂ ಮಾರಿತೊಟ್ಟು ಸರ್ವೆ ನಂ: 
96 ರಲ್ಲಿ ವಿವಿಧ ಕೋನಗಳಲ್ಲಿ 26-45 ಸರಪಳಿ ಚಲಿಸಿ ಸೋಮ್ಲಾಪುರ-ಮರಿತೊಟ್ಟು ಗಡಿ ದ್ವಿಕುಪ್ಪೆ ಬಾಂದಿನಿಂದ 145% ಕೋನ 11-25 
ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 9 ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 























ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ 
ಸ್ಲಾನ ಒಂದು ಸರಪಳಿ ಇಪತು ಮೀಟರ್‌ 
ಇ ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಭ್‌ 
ದಿಂದ | ಈ =ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
4 5 119° 5-70 
5 6 140° 5-70 
6 7 243° 5-45 
7 8 6-75 
147° 
8 9 2-85 
183° 
26-45 




















ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 9 ರಿಂದ ಮುಂದುವರೆದು ಮರಿತೊಟ್ಟು ಸರ್ವೆ ನಂ: 96 ರಲ್ಲಿ ವಿವಿಧ ಕೋನಗಳಲ್ಲಿ 20-90 ಸರಪಳಿ 
ಚಲಿಸಿ ಮರಿತೊಟ್ಟು-ಸೋಮ್ಲಾಪುರ ಗಡಿ ದ್ವಿಕುಪ್ಪೆ ಬಾಂದಿನಿಂದ 229? ಕೋನ 17-05 ಸರಪಳಿ ದೂರದಲ್ಲಿರುವ ಸ್ಥಾನಸಂಖ್ಯೆ 16 ನ್ನು 





























ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ಥಾನ ಒಂದು ಸರಪಳಿ ಇಪತು ಮೀಟರ್‌ 
ಕ ಸ್ಥಾನಕ್ಕೆ ಸೀಮಾರೇಖೆಯ, ಸಾನ ಸಂಖ್ಯೆಯ ಹ 
ದಿಂದ | ಈ =ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
9 10 259° 2-80 
10 11 311° 1-75 
11 12 270° 2-45 
12 13 2455 3-20 
13 14 239° 3-25 
14 15 258° 4-80 
15 16 305° 2-65 
20-90 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೧೭ 





ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 16 ರಿಂದ ಮುಂದುವರೆದು ಮರಿತೊಟ್ಟು ಸರ್ವೆ ನಂ : 96 ರಲ್ಲಿ 10-75 ಸರಪಳಿ ಚಲಿಸಿ ಮರಿತೊಟ್ಟು 
ಸರ್ವೆ ನಂ: 209 ರ ನೈರುತ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 18 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಮರಿತೊಟ್ಲು ಸರ್ವೆ ನಂ 
: 96 ರಲ್ಲಿ ವಿವಿಧ ಕೋನ ಗಳಲ್ಲಿ 21-00 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 23 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1ನ್ನು 
























































ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ನಾನ ಒಂದು ಸರಪಳಿ- ಇಪತ್ತು ಮೀಟರ್‌ 
ಈ ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಉಣೆ 
ದಿಂದ ಇ ಣ್‌ ಇಓ೦ದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
16 17 357° 4-20 
ಮರಿತೊಟ್ಟು ಸರ್ವೆ ನಂ.209 ರ ನೈರುತ್ಯ 
17 18 6-55 
ಬಾಂದು 
10-75 
18 19 311° 4-80 
19 20 068° 4-50 
20 21 037° 1-85 
21 22 110° 3-20 
22 23 360° 1-80 
23 24 279° 2-45 
24 1 3350 2-40 
21-00 
ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌-V 
pS ವ ೧ 
ಸಂಕ್ಷಿಪ್ತ ಸರಹದ್ದುಗಳ ವಿವರ 
ಉತ್ತರ - ಮರಿತೊಟ್ಟು ಗ್ರಾಮದ ಸರ್ವೆ ನಂ.96 ರ ಉಳಿಕೆ ಪ್ರದೇಶ. 
ಪೂರ್ವ ದ ಮರಿತೊಟ್ಲು ಗ್ರಾಮದ ಸರ್ವೆ ನಂ.96 ರ ಉಳಿಕೆ ಪ್ರದೇಶ ಹಾಗೂ ಮರಿತೊಟ್ಟು, ತನೋಡಿ ಗ್ರಾಮಗಳ 
ಸಾಮಾನ್ಯ ಗಡಿ ಮತ್ತು ಮರಿತೊಟ್ಲು ಸರ್ವೆ ನಂ.141 ಉಳಿಕೆ ಪ್ರದೇಶ. 
ದಕ್ಷಿಣ - ಮರಿತೊಟ್ಟು ಸರ್ವೆ ನಂ.141, 120, 147, 120 ಮತ್ತು 147 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ಮರಿತೊಟ್ಟು ಸರ್ವೆ ನಂ.147, 96 ರ ಉಳಿಕೆ ಪ್ರದೇಶ. 


ಸವಿವರವಾದ ಸರಹದ್ದು ವಿವರಣೆ 

ಉತ್ತರ: ಸೀಮಾರೇಖೆಯು ಮರಿತೊಟ್ಲು ಸರ್ವೆ ನಂ.14 ಮತ್ತು 20 ರ ಪೂರ್ವ ದಿಕ್ಕಿನ ಕೂಡು ಬಾಂದಿನಿಂದ 006? ಕೋನ 9-25 ಸರಪಳಿ 
ದೂರದಲ್ಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮರಿತೊಟ್ಟು ಸರ್ವೆ ನಂ.96 ರಲ್ಲಿ ವಿವಿಧ ಕೋನಗಳಲ್ಲಿ 16-95 ಸರಪಳಿ ಚಲಿಸಿ 
ಸರ್ವೆ ನಂ.108, 109, 200 ರ ಕೂಡು ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 5 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ ನಂ.200 
ರ ಪಶ್ಚಿಮ, ದಕ್ಷಿಣ, ಪೂರ್ವ ಗಡಿಯಲ್ಲಿ ಸುಮಾರು 36-50 ಸರಪಳಿ ಚಲಿಸಿ. ಮರಿತೊಟ್ಲು ಸರ್ವೆ ನಂ:107, 96, 200 ರ 
ಕೂಡುಬಾಂದಿನಿಂದ ಪೂರ್ವಕ್ಕೆ ಸರ್ವೆ ನಂ: 200 ರ ಉತ್ತರ ಗಡಿಯಲ್ಲಿನ ಮೊದಲನೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 13 ನ್ನು ಸೇರುತ್ತದೆ. 
ಸೀಮಾರೇಖೆಯು ಮುಂದುವರೆದು ಸರ್ವೆ ನಂ.96 ರಲ್ಲಿ ವಿವಿಧ ಕೋನಗಳಲ್ಲಿ 32-95 ಸರಪಳಿ ಚಲಿಸಿ ಮರಿತೊಟ್ಟು-ಸೋಮ್ಸಾಪರ- 
ತನೋಡಿ ಮೂರು ಗ್ರಾಮಗಳ ಗಡಿಗಳು ಸೇರುವ ಮುಕ್ಕುಪ್ಪೆ ಬಾಂದಿನಿಂದ 302° ಕೋನ 17-80 ಸರಪಳಿ ಅಂತರದಲ್ಲಿರುವ ಸ್ಥಾನ ಸಂಖ್ಯೆ 
22 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ ನಂ.96 ರಲ್ಲಿ ವಿವಿಧ ಕೋನಗಳಲ್ಲಿ 15-90 ಸರಪಳಿ ಚಲಿಸಿ ಮರಿತೊಟ್ಟು- 
ಸೋಮ್ಲಾಪುರ- ತನೋಡಿ ಮೂರು ಗ್ರಾಮಗಳ ಗಡಿಗಳು ಸೇರುವ ಮುಕ್ಕುಪ್ಪೆ ಬಾಂದಿನಿಂದ 244? ಕೋನ 7-05 ಸರಪಳಿ ಅಂತರದಲ್ಲಿರುವ 
ಸ್ಥಾನ ಸಂಖ್ಯೆ 27 ನ್ನು ಸೇರುತ್ತದೆ. 


































































































೧೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 
ಸ್ಥಾನ ತ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ೫5 | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
1 2 086° 3-00 
2 3 121 ° 5-90 
3 4 128° 2-25 
ಮರಿತೊಟ್ಟು ಸರ್ವೆ ನಂ.108, 109, 200 ರ 
4 5 5-80 
ಕೂಡುಬಾಂದು 
16-95 
5 6 ಮರಿತೊಟ್ಟು ಸರ್ವೆ ನಂ.200 ರ ಪಶ್ಚಿಮ ಗಡಿ 1-50 
6 7 ಸರ್ವೆ ನಂ.200 ರ ಪಶ್ಚಿಮ ಗಡಿ 2-30 
ಗ 8 ಸರ್ವೆ ನಂ.200 ರ ಪಶ್ಚಿಮ ಗಡಿ 1-55 
8 9 ಸರ್ವೆ ನಂ.200 ರ ಪಶ್ಚಿಮ ಗಡಿ 2-55 
9 10 ಸರ್ವೆ ನಂ.200 ರ ದಕ್ಷಿಣ ಗಡಿ 7-20 
10 I ಸರ್ವೆ ನಂ.200 ರ ದಕ್ಷಿಣ ಗಡಿ 12-00 
Il 12 ಸರ್ವೆ ನಂ.200 ರ ಪೂರ್ವ ಗಡಿ 2-90 
ಮರಿತೊಟ್ಟು ಸರ್ವೆ ನಂ.200 ರ ಪೂರ್ವ ಗಡಿ 
12 13 ಮತ್ತು ಸರ್ವೆ ನಂ: 200 ರ ಉತ್ತರಗಡಿಯಲ್ಲಿನ 6-50 
ಮೊದಲನೆ ಬಾಂದು 
36-50 
13 14 077° 2-10 
14 15 036° 2-60 
15 16 086° 3-65 
16 17 047° 4-40 
17 18 357° 3-20 
18 19 313° 4-30 
19 20 070° 5-15 
20 21 104° 5-00 
21 ೧೨ 044° 2-55 
32-95 
22 23 152° 3-45 
73 24 169° 1-95 
24 25 147° 4-80 
25 26 140° 4-35 
26 27 090° 1-35 
15-90 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೧೯ 





ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 27 ರಿಂದ ಮುಂದುವರೆದು ದಕ್ಷಿಣಾಭಿಮುಖವಾಗಿ 4-15 ಸರಪಳಿ ಚಲಿಸಿ ಮರಿತೊಟ್ಟು-ತನೋಡಿ ಗ್ರಾಮಗಳ 


ದಕಿಣ: 
[0Y 


ಸಾಮಾನ್ಯ ಗಡಿ ರೇಖೆಯಲ್ಲಿ ಸ್ಥಾನ ಸಂಖ್ಯೆ 28 ನ್ನು ತಲುಪುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಟು-ತನೋಡಿ ಗ್ರಾಮಗಳ 

ಸಾಮಾನ್ಯ ಗಡಿಯಲ್ಲಿಯೇ ಸುಮಾರು 96-70 ಸರಪಳಿ ಚಲಿಸಿ ಸದರಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 41 ನ್ನು ಸೇರುತ್ತದೆ. 

ಮುಂದುವರೆದು ಸೀಮಾರೇಖೆಯು ಮರಿತೊಟ್ಲು ಸರ್ವೆ ನಂ.141 ರಲ್ಲಿ ದಕ್ಷಿಣಾಭಿಮುಖವಾಗಿ 6-80 ಸರಪಳಿ ಚಲಿಸಿ ಮರಿತೊಟ್ಟು ಸರ್ವೆ 

ನಂ.138, 140 ರ ಉತ್ತರ ದಿಕ್ಕಿನ ಕೂಡು ಬಾಂದಿನಿಂದ 071" ಕೋನ 20-10 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 42 ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 



























































ನಭಃ ಅಂತರ ಸರಪಳಿಗಳಲ್ಲಿ 
ಸ್ಥಾನ ನಕ್ಕೆ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಜನತ ಬು ಜಟ 
ದಿಂದ ಈ ಈ ಳಿ ಐಓ೦ದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
9೫ 28 1859 4-15 
4-15 
28 29 ಮರಿತೊಟ್ಟು-ತನೋಡಿ ಗ್ರಾಮಗಳ 13-20 
ಸಾಮಾನ್ಯ ಗಡಿ 
29 30 ಡಿಟ್ಟೋ 8-30 
30 3] ಡಿಟ್ಟೋ 7-10 
31 32 ಡಿಟ್ಟೋ 2-15 
32 33 ಡಿಟ್ಟೋ 7-90 
33 34 ಡಿಟ್ಟೋ 10-95 
34 35 ಡಿಟ್ಟೋ 7-50 
35 36 ಡಿಟ್ಟೋ 3-10 
36 37 ಡಿಟ್ಟೋ 2-95 
37 38 ಡಿಟ್ಟೋ 11-45 
38 39 ಡಿಟ್ಟೋ 9-85 
39 40 ಡಿಟ್ಟೋ 5-85 
40 41 ಡಿಟ್ಟೋ 6-40 
96-70 
41 42 1859 6-80 
6-80 




















ಸೀಮಾರೇಖೆಯು ಸ್ಥಾನ ಸಂಖ್ಯೆ 42 ರಿಂದ ಮುಂದುವರೆದು ಮರಿತೊಟ್ಟು ಸರ್ವೆ ನಂ.141 ರಲ್ಲಿ ವಿವಿಧ ಕೋನಗಳಲ್ಲಿ 32-70 ಸರಪಳಿ 
ಚಲಿಸಿ ಮರಿತೊಟ್ಲು ಸರ್ವೆ ನಂ.138, 140 ರ ಉತ್ತರ ದಿಕ್ಕಿನ ಕೂಡು ಬಾಂದಿನಿಂದ ಪಶ್ಚಿಮಕ್ಕೆ ಸರ್ವೆ ನಂ.138 ರ ಉತ್ತರದ ಗಡಿಯಲ್ಲಿನ 
ಮೊದಲನೇ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 50 ನ್ನು ಸೇರುತ್ತದೆ. ನಂತರ ಸೀಮಾರೇಖೆಯು ಮರಿತೊಟ್ಟು ಸರ್ವೆ ನಂ.138 ರ ಉತ್ತರ, 136 ರ 
ಪೂರ್ವ ಮತ್ತು 138 ರ ಉತ್ತರದ ಗಡಿಯಲ್ಲಿ ಸುಮಾರು 10-70 ಸರಪಳಿ ಚಲಿಸಿ ಸರ್ವೆ ನಂ.138 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ 
ಸಂಖ್ಯೆ 53ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಮರಿತೊಟ್ಲು ಸರ್ವೆ ನಂ: 141 ರಲ್ಲಿ ವಿವಿಧ ಕೋನಗಳಲ್ಲಿ 18-95 ಸರಪಳಿ 
ಚಲಿಸಿ ಸರ್ವೆ ನಂ.133 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 57 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಟು ಸರ್ವೆ 
ನಂ.141, 120 ರಲ್ಲಿ ವಿವಿಧ ಕೋನಗಳಲ್ಲಿ 29-05 ಸರಪಳಿ ಚಲಿಸಿ ಮರಿತೊಟ್ಟು ಸರ್ವೆ ನಂ.141, 120, 130 ರ ಕೂಡು ಬಾಂದಿನಿಂದ 
037 ಕೋನ 4-45 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 65ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಸರ್ವೆ ನಂ.120 ರಲ್ಲಿ 
ವಿವಿಧ ಕೋನಗಳಲ್ಲಿ 28-40 ಸರಪಳಿ ದೂರ ಚಲಿಸಿ ಮರಿತೊಟ್ಟು ಸರ್ವೆ ನಂ.119 ರ ಪೂರ್ವಾಗ್ರ ಬಾಂದಿನಿಂದ 068" ಕೋನ 4-00 
ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 75ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಟು ಸರ್ವೆ ನಂ.120, 147, 120, 
147 ಮತ್ತು 120, 147 ರಲ್ಲಿ ವಿವಿಧ ಕೋನಗಳಲ್ಲಿ 42-85 ಸರಪಳಿ ಚಲಿಸಿ ಸರ್ವೆ ನಂ.15, 116 ರ ಉತ್ತರ ದಿಕ್ಕಿನ ಕೂಡು 
ಬಾಂದಿನಿಂದ 13? ಕೋನ 12-95 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 85 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು 


೧೧೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ಮರಿತೊಟ್ಟು ಸರ್ವೆ ನಂ.147 ರಲ್ಲಿ ವಿವಿಧ ಕೋನಗಳಲ್ಲಿ 27-55 ಸರಪಳಿ ಚಲಿಸಿ ಸರ್ವೆ ನಂ.115 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ 
ಸಂಖ್ಯೆ 95 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ ನಂ.147 ರಲ್ಲಿ ವಿವಿಧ ಕೋನಗಳಲ್ಲಿ 40-90 ಸರಪಳಿ ಚಲಿಸಿ 
ಸರ್ವೆ ನಂ.118 ರ ಆಗ್ನೇಯ ಬಾಂದಿನಿಂದ (ಹಳ್ಳದ ಪಕ್ಕದ) 233೫ ಕೋನ 4-15 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 105 ನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಲು ಸರ್ವೆ ನಂ.147, 120 ರಲ್ಲಿ ವಿವಿಧ ಕೋನಗಳಲ್ಲಿ 40-55 ಸರಪಳಿ ಚಲಿಸಿ 
ಸರ್ವೆ ನಂ.122 ರ ಉತ್ತರ ಬಾಂದಿನಿಂದ 014? ಕೋನ 4-55 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 115 ನ್ನು ಸೇರುತ್ತದೆ. 
ಸೀಮಾರೇಖೆಯು ಮುಂದುವರೆದು ಮರಿತೊಟ್ಟು ಸರ್ವೆ ನಂ. 120, 147 ರಲ್ಲಿ ವಿವಿಧ ಕೋನಗಳಲ್ಲಿ 38-95 ಸರಪಳಿ ಚಲಿಸಿ ಸರ್ವೆ 
ನಂ.148 ರ ಆಗ್ನೇಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 124 ನ್ನು ಸೇರುತ್ತದೆ. ನಂತರ ಸೀಮಾರೇಖೆಯು ಮರಿತೊಟ್ಲು ಸರ್ವೆ ನಂ.148 ರ 
ಪೂರ್ವ ಮತ್ತು ಉತ್ತರದ ಗಡಿಯಲ್ಲಿ ಸುಮಾರು 11-15 ಸರಪಳಿ ಚಲಿಸಿ ಸರ್ವೆ ನಂ.148 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 127 
ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಲು ಸರ್ವೆ ನಂ.147 ರಲ್ಲಿ ವಿವಿಧ ಕೋನಗಳಲ್ಲಿ 26-65 ಸರಪಳಿ ಚಲಿಸಿ 
ಮರಿತೊಟ್ಲು ಸರ್ವೆ ನಂ.156, 157, 158 ರ ಕೂಡುಬಾಂದಿನಿಂದ 060” ಕೋನ 10-60 ಸರಪಳಿ ದೂರದಲ್ಲಿರುವ ಹಳ್ಳದ ಬಲ ಬದಿಯಲ್ಲಿ 
ಸ್ಥಾನ ಸಂಖ್ಯೆ 136 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಹಳ್ಳದ ಬಲ ಬದಿಯಲ್ಲಿಯೇ ಸುಮಾರು 7-65 ಸರಪಳಿ ಚಲಿಸಿ 
ಹಳ್ಳದ ಬಲ ಬದಿಯಲ್ಲಿ ಸ್ಥಾನ ಸಂಖ್ಯೆ 137 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಸರ್ವೆನಂ:147 ರಲ್ಲಿ ವಿವಿಧ ಕೋನಗಳಲ್ಲಿ 
7-95 ಸರಪಳಿ ಚಲಿಸಿ ಸರ್ವೆ ನಂ.152, 153 ರ ಪೂರ್ವ ದಿಕ್ಕಿನ ಕೂಡು ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 139 ನ್ನು ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 





ಕೋನ, ಡಿಗಿಗಳಲ್ಲಿ, 


























ಸ್ನಾನ ಒಂದು ಸರಪಳಿ- ಇಪತು ಮೀಟರ್‌ 
3 ಸ್ಲಾನಕ್ಕೆ |ಸೀಮಾರೇಖೆಯ, ಸ್ನಾನ ಸಂಖ್ಯೆಯ ಕವ್‌ 
ದಿಂದ ಈ] ಈ ೯ =ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 

42 43 ೨58" 6-20 
43 44 267° 6-80 
44 45 319° 3-75 
45 46 2945 3-65 
46 47 239° 3-60 
47 48 1889 2-00 
48 49 1639 4-30 

ಮರಿತೊಟ್ಲು ಸರ್ವೆ ನಂ.138, 140 

ರ ಉತ್ತರ ದಿಕ್ಕಿನ ಕೂಡು 

49 50 ಬಾಂದಿನಿಂದ ಪಶ್ಚಿಮಕ್ಕೆ ಸರ್ವೆ 2-40 

ನಂ.138 ರ ಉತ್ತರ ಗಡಿಯಲ್ಲಿನ 

ಮೊದಲನೇ ಬಾಂದು 





32-70 





ಸರ್ವೆ ನಂ.138 ರ ಉತ್ತರ ಗಡಿ 
50 51 ಹಾಗೂ ಸರ್ವೆ ನಂ: 136, 137, 2-95 
138 ರ ಕೂಡುಬಾಂದು 





ಮರಿತೊಟ್ಲು ಸರ್ವೆ ನಂ.136 ರ 
51 52 2-95 
ಪೂರ್ವ ಗಡಿ 





ಮರಿತೊಟ್ಲು ಸರ್ವೆ ನಂ.138 ರ 
52 53 ಉತ್ತರ ಗಡಿ ಮತ್ತು ಸರ್ವೆ ನಂ: 4-80 
138ರ ವಾಯುವ್ಯ ಬಾಂದು 








53 54 274° 3-55 





54 55 057° 4-35 




















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


ಅಂತರ ಸರಪಳಿಗಳಲ್ಲಿ 





































































































ಕೋನ, ಡಿಗಿಗಳಲ್ಲಿ, 
ಸ್ಥಾನ EN ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ಜು (ಜಾ ಬ ಟಖ ಐಓ೦ದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
55 56 2659 9-25 
ಮರಿತೊಟ್ಲು ಸರ್ವೆ ನಂ: 133 ರ 
56 57 1-80 
ಈಶಾನ್ಯ ಬಾಂದು 
18-95 
57 58 283° 1-50 
58 59 311° 3-15 
59 60 ಇ 4-65 
60 61 322° 4-00 
61 62 238° 3-45 
62 63 279? 5-80 
63 64 301° 4-20 
64 65 271° 2-30 
29-05 
65 66 333° 2-45 
66 67 285° 2-15 
67 68 358° 4-85 
68 69 100° 2-20 
69 70 063° 3-35 
70 7] 3449 3-70 
71 72 3099 1-60 
72 73 0509 3-30 
73 74 075° 3-10 
74 75 012° 1-70 
28-40 
75 76 266° 2-95 
76 77 312° 4-35 
7% 78 317° 4-20 
78 79 349° 3-15 
79 80 071° 2-55 
80 81 297° 3-50 
81 82 342° 3-95 
82 83 102° 6-80 
83 84 113° 1-60 
84 85 0289 9-80 























೧೧೨೧ 


೧೧೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


ಅಂತರ ಸರಪಳಿಗಳಲ್ಲಿ 


ಭಾಗ - ೪ಎ 











































































































ಕೋನ, ಡಿಗಿಗಳಲ್ಲಿ, 
ಸ್ಥಾನ EN ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ಜು (ಜಾ ಜು ಪಟು ಖು ಐಓ೦ದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
85 86 360° 4-80 
86 87 334° 2-15 
87 88 010° 1-55 
88 89 268° 1-20 
89 90 182° 1-55 
90 91 246° 2-00 
91 92 257 3-00 
92 93 2೫ 4-80 
93 94 002° 3-00 
ಮರಿತೊಟ್ಲು ಸರ್ವೆ ನಂ.115 ರ 

94 95 RS 3-50 

27-55 
95 96 190° 5-60 
96 97 217 3-00 
97 98 3519 2-30 
98 99 267° 3-25 
99 100 161° 5-55 
100 101 190° 5-10 
101 102 088° 3-10 
102 103 1119 2-50 
103 104 190° 5-00 
104 105 166° 5-50 

40-90 
105 106 0869 1-70 
106 107 186° 1-15 
107 108 1519 2-05 
108 109 2149 4-30 
109 110 1959 7-90 
110 I 2239 9-75 
I 112 337° 2-00 
112 113 237" 1-70 
113 114 LN 6-80 
114 115 202° 3-20 

40-55 
115 116 217° 6-65 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೨೩ 

























































































ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ನಾನ ಒಂದು ಸರಪಳಿ- ಇಪತು ಮೀಟರ್‌ 
ಇ ಸ್ಥಾನಕ್ಕೆ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ದ್‌್‌ 
ದಿಂದ % ಈ =ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
116 117 344° 2-75 
117 118 253° 1-90 
118 119 004° 8-90 
119 120 261° 5-85 
120 121 016° 2-80 
121 122 237° 2-05 
122 123 3589 4-75 
ಮರಿತೊಟ್ಟು ಸರ್ವೆ ನಂ: 148 ರ 
123 124 3-30 
ಆಗ್ನೇಯಬಾಂದು 
38-95 
ಮರಿತೊಟ್ಟು ಸರ್ವೆ ನಂ.148 ರ 
124 125 6-55 
ಪೂರ್ವ ಗಡಿ 
125 126 ಸರ್ವೆ ನಂ.148 ರ ಉತ್ತರ ಗಡಿ 2-25 
ಸರ್ವೆ ನಂ.148 ರ ಉತ್ತರ ಗಡಿ 
126 127 ಮತ್ತು ಸರ್ವೆ ನಂ: 148 ರ 2-35 
ವಾಯುವ್ಯ ಬಾಂದು 
11-15 
127 128 200° 4-25 
128 129 190° 2-00 
129 130 280° 1-10 
130 131 208° 1-75 
131 132 190° 3-80 
132 133 1219 6-00 
133 134 060° 1-60 
134 135 191° 2-50 
135 136 181° 3-65 
26-65 
136 137 ಹಳ್ಳದ ಬಲ ಬದಿಗುಂಟ 7-65 
7-65 
137 138 311° 5-65 
ಮರಿತೊಟ್ಲು ಸರ್ವೆ ನಂ.152, 153 
138 139 2-30 
ರ ಪೂರ್ವ ದಿಕ್ಕಿನ ಕೂಡುಬಾಂದು 
7-95 

















ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 139 ರಿಂದ ಮುಂದುವರೆದು ಸರ್ವೆ ನಂ: 152 ರ ಪೂರ್ವ, ಉತ್ತರದ ಗಡಿಗಳಲ್ಲಿ 8-95 ಸರಪಳಿ ಚಲಿಸಿ 
ಸದರಿ ಸರ್ವೆ ನಂ: 152 ರ ಹಳ್ಳದ ಎಡ ಬದಿ ಇರುವ ಉತ್ತರಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 142 ನ್ನು ಸೇರುತ್ತದೆ. ಮುಂದುವರೆದು ಹಳ್ಳದ 
ಎಡಬದಿಗುಂಟ 3-30 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 143 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಸರ್ವೆ ನಂ: 147 ರಲ್ಲಿ 


೧೧೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ವಿವಿಧ ಕೋನಗಳಲ್ಲಿ 14-80 ಸರಪಳಿ ಚಲಿಸಿ ಸರ್ವೆ ನಂ: 146 ರ ಆಗ್ನೇಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 147ಎ ಯನ್ನು ಸೇರುತ್ತದೆ. 
ಸೀಮಾರೇಖೆಯು ಮುಂದುವರೆದು ಸರ್ವೆ ನಂ: 147 ರಲ್ಲಿ ವಿವಿಧ ಕೋನಗಳಲ್ಲಿ 39-10 ಸರಪಳಿ ಚಲಿಸಿ ಸರ್ವೆ ನಂ: 4, 197 ರ ಉತ್ತರ 
ದಿಕ್ಕಿನ ಕೂಡು ಬಾಂದಿನಿಂದ 089 ಕೋನ 4-80 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 155 ನ್ನು ಸೇರುತ್ತದೆ. ಮುಂದುವರೆದು ಸರ್ವೆ 
ನಂ: 147 ರಲ್ಲಿ ವಿವಿಧ ಕೋನಗಳಲ್ಲಿ 32-95 ಸರಪಳಿ ಚಲಿಸಿ ಸರ್ವೆ ನಂ: 8 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 163 ನ್ನು ಸೇರುತ್ತದೆ. 
ಸೀಮಾರೇಖೆಯು ಮುಂದುವರೆದು ಸರ್ವೆ ನಂ.147 ರಲ್ಲಿ ವಿವಿಧ ಕೋನಗಳಲ್ಲಿ 52-30 ಸರಪಳಿ ಚಲಿಸಿ ಸರ್ವೆ ನಂ: 11 ರ ನೈರುತ್ಯ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 171 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಲು ಸರ್ವೆ ನಂ: 11. 12, 13 ರ ದಕ್ಷಿಣ 
ಗಡಿಯಲ್ಲಿ ಸುಮಾರು 13-85 ಸರಪಳಿ ಚಲಿಸಿ ಸರ್ವೆ ನಂ: 13 ರ ಪೂರ್ವಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 172 ನ್ನು ಸೇರುತ್ತದೆ. ನಂತರ 
ಸೀಮಾರೇಖೆಯು ಮರಿತೊಟ್ಟು ಸರ್ವೆ ನಂ: 147, 96 ರಲ್ಲಿ ವಾಯುವ್ಯಾಭಿಮುಖವಾಗಿ 7-05 ಸರಪಳಿ ಚಲಿಸಿ ಸರ್ವೆ ನಂ: 20 ರ 
ಆಗ್ನೇಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 173 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ ನಂ: 20 ರ ಪೂರ್ವಗಡಿ ಮತ್ತು 
ಸರ್ವೆ ನಂ: 96 ರಲ್ಲಿ 8-20 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 174 ರ ಮುಖಾಂತರ ಪ್ರಾರಂಭಿಕ ಸ್ಥಾನಸಂಖ್ಯೆ 1 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
















































































ಅಂತರ ಸರಪಳಿಗಳಲ್ಲಿ 
ಸ್ಥಾನ ತಾತ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ ಇಪ್ಪತ್ತು ಮೀಟರ್‌ 
ದಿಂದ ಘೆ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
139 140 ಮರಿತೊಟ್ಟು ಸರ್ವೆ ನಂ: 152 ರ ಪೂರ್ವಗಡಿ 4-30 
140 141 ಡಿಟ್ಟೋ 2-65 
ಸರ್ವೆನಂ: 152 ರ ಉತರ ಗಡಿ ಮತು ಹಳ್ಳದ ಎಡಬದಿ 
14] 142 ಷ್ಟ SN: 2-00 
ಇರುವ ಉತ್ತರಾಗಬಾಂದಿನಲ್ಲಿ 

8-95 
142 143 ಹಳ್ಳದ ಎಡ ಬದಿಗುಂಟ 3-30 

3-30 
143 144 038° 3-45 
144 145 114° 3-65 
145 146 024° 3-00 
146 147 080° 2-10 
147 147ಎ ಮರಿತೊಟ್ಟು ಸರ್ವೆ ನಂ.149 ರ ಆಗ್ನೇಯ ಬಾಂದು 2-60 

14-80 
147ಎ 148 0029 3-05 
148 149 2929 5-35 
149 150 ಹಳ್ಳದ ಎಡ ಬದಿಗುಂಟ 4-15 
150 151 ಹಳ್ಳದ ಎಡ ಬದಿಗುಂಟ 2-75 
151 152 078° 3-45 
152 153 103° 8-90 
153 154 012° 4-70 
154 155 334° 6-75 

39-10 
155 156 060° 2-40 
156 157 150° 2-85 
157 158 125: 3-00 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೨೫ 


ಅಂತರ ಸರಪಳಿಗಳಲ್ಲಿ 






















































































ಸ್ಥಾನ ಸಕ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ಘೆ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
158 159 034° 3-45 
159 160 007° 4-35 
160 161 262° 4-10 
161 162 0೨" 4-55 
162 163 ಮರಿತೊಟ್ಲು ಸರ್ವೆ ನಂ.8 ರ ಈಶಾನ್ಯ ಬಾಂದು 8-25 
32-95 
163 164 114° 8-45 
164 165 038° 10-05 
165 166 302° 10-20 
166 167 ೫9 9-70 
167 168 2939 3-75 
168 169 330° 2-20 
169 170 242° 5-65 
170 171 ಮರಿತೊಟ್ಟು ಸರ್ವೆ ನಂ.11 ರ ನೈರುತ್ತ ಬಾಂದು 2-30 
52-30 
ಮರಿತೊಟ್ಲು ಸರ್ವೆ ನಂ.1, 12, 13 ರ ದಕ್ಷಿಣ ಗಡಿ 
171 172 3 jk 13-85 
ಗುಂಟ ಮತ್ತು ಸರ್ವೆ ನಂ:13 ರ ಪೂರ್ವಾಗ್ರ ಬಾಂದು 
13-85 
172 173 ಮರಿತೊಟ್ಲು ಸರ್ವೆ ನಂ: 20 ರ ಆಗ್ನೇಯ ಬಾಂದು 7-05 
7-05 
173 174 ಮರಿತೊಟ್ಟು ಸರ್ವೆ ನಂ.20 ರ ಪೂರ್ವಗಡಿ 2-85 
174 1 338° 5-35 
8-20 
ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌-॥ 
ಸಂಕ್ಷಿಪ್ತ ಸರಹದ್ದುಗಳ ವಿವರ 
ಉತ್ತರ - ಮರಿತೊಟ್ಟು ಸರ್ವೆ ನಂ.190, ಉಡಾಣ ಸರ್ವೆ ನಂ.1 ಮತ್ತು ಮರಿತೊಟ್ಲು ಸರ್ವೆ ನಂ.142, 141 ರ ಉಳಿಕೆ ಪ್ರದೇಶ. 
ಪೂರ್ವ - ಮರಿತೊಟ್ಟು ಸರ್ವೆ ನಂ.141 ರ ಉಳಿಕೆ ಪ್ರದೇಶ ಹಾಗೂ ಮಾಚಿಕೊಪ್ಪ -ಹೇರಂಬಾಪುರ (ಹಟ್ಟಿಕುಳಿ) ಗ್ರಾಮಗಳ ಸಾಮಾನ್ಯ 
ಗಡಿ. 
ದಕ್ಷಿಣ - ಮಾಚಿಕೊಪ್ಪ ಸರ್ವೆ ನಂ.73, 54, 36, 1 ತುಳುವಿನಕೊಪ್ಪ ಸರ್ವೆ ನಂ.30, ಮಾಚಿಕೊಪ್ಪ ಸರ್ವೆ ನಂ: 35, ತುಳುವಿನಕೊಪ್ಪ 


ಸರ್ವೆ ನಂ: 28, ಮಾಚಿಕೊಪ್ಪ ಸರ್ವೆ ನಂ: 25, ತುಳುವಿನಕೊಪ್ಪ ಸರ್ವೆ ನಂ: 26, 20, 19, 17, 7. ರ ಉಳಿಕೆ ಪ್ರದೇಶ 
ಪಶ್ಚಿಮ - ಬಿಳಗೊಳ ಗ್ರಾಮದ ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಕಲಂ 4 ರಂತೆ ಘೋಷಿತ ಅರಣ್ಯಪ್ರದೇಶ 6.೦.100.41೯೯-276- 
FAF-91,Dated:30-5-1991 (ಬಿಳಗೊಳ-ತುಳುವಿನಕೊಪ್ಪ. ಬಿಳಗೊಳ-ಮಾಚಿಕೊಪ್ಪ ಬಿಳಗೊಳ-ಉಡಾಣ, ಬಿಳಗೊಳ- 
ಮರಿತೊಟ್ಲು ಗ್ರಾಮಗಳ ಸಾಮಾನ್ನ ಗಡಿ). 
ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಮರಿತೊಟ್ಲು ಗ್ರಾಮದ ಸರ್ವೆ ನಂ.162 ರ ಆಗ್ನೇಯ ಬಾಂದಿನಿಂದ 229 ಕೋನ 19-45 ಸರಪಳಿ ದೂರದಲ್ಲಿ 
ಮರಿತೊಟ್ಟು-ಬಿಳಗೊಳ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮರಿತೊಟ್ಟು ಸರ್ವೆ ನಂ: 190 ರಲ್ಲಿ 


೧೧೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ವಿವಿಧ ಕೋನಗಳಲ್ಲಿ 22-60 ಸರಪಳಿ ಚಲಿಸಿ ಮರಿತೊಟ್ಟು ಸರ್ವೆ ನಂ.162 ರ ಆಗ್ನೇಯ ಬಾಂದಿನಲ್ಲಿ ಮರಿತೊಟ್ಲು - ಉಡಾಣ 
ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 8 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಉಡಾಣ ಗ್ರಾಮದ ಸರ್ವೆ ನಂ.1 
ರಲ್ಲಿ ವಿವಿಧ ಕೋನಗಳಲ್ಲಿ 42-70 ಸರಪಳಿ ಚಲಿಸಿ ಉಡಾಣ ಸರ್ವೆ ನಂ.7 ರ ನೈರುತ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 17 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಉಡಾಣ ಸರ್ವೆ ನಂ.7 ರ ದಕ್ಷಿಣ ಗಡಿ ಮತ್ತು ಸರ್ವೆ ನಂ.6 ರ ದಕ್ಷಿಣ ಮತ್ತು ಪೂರ್ವದ ಗಡಿಯಲ್ಲಿ 
13-00 ಸರಪಳಿ ಚಲಿಸಿ ಉಡಾಣ ಸರ್ವೆ ನಂ.6 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 19 ನ್ನು ಸೇರುತ್ತದೆ. ಸೀಮಾರೇಖೆಯು 
ಮುಂದುವರೆದು ಉಡಾಣ ಸರ್ವೆ ನಂ.1 ಮತ್ತು ಮರಿತೊಟ್ಟು ಗ್ರಾಮದ ಸರ್ವೆ ನಂ.142 ರಲ್ಲಿ ವಿವಿಧ ಕೋನಗಳಲ್ಲಿ 63-10 ಸರಪಳಿ ಚಲಿಸಿ 
ಮರಿತೊಟ್ಟು ಸರ್ವೆ ನಂ.122 ರ ನೈರುತ್ಯ ಬಾಂದಿನಿಂದ 110° ಕೋನ 4-90 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 29 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಮರಿತೊಟ್ಟು ಸರ್ವೆ ನಂ.142, 141 ರಲ್ಲಿ ವಿವಿಧ ಕೋನಗಳಲ್ಲಿ 36-75 ಸರಪಳಿ ಚಲಿಸಿ ಸರ್ವೆ ನಂ.131 
ರ ನೈರುತ್ಯ ದ್ವಿಕುಪ್ಪೆ ಬಾ೦ದಿನಲ್ಲಿ ಸ್ಥಾನ ಸಂಖ್ಯೆ 39 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಮರಿತೊಟ್ಟು ಸರ್ವೆ ನಂ.141 ರಲ್ಲಿ 
ವಿವಿಧ ಕೋನಗಳಲ್ಲಿ 29-65 ಸರಪಳಿ ಚಲಿಸಿ ಮರಿತೊಟ್ಲು ಸರ್ವೆ ನಂ.138 ರ ನೈರುತ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 47 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಮರಿತೊಟ್ಟು ಸರ್ವೆ ನಂ.138 ರ ದಕ್ಷಿಣ ಗಡಿಯಲ್ಲಿಯೇ ಸುಮಾರು 7-35 ಸರಪಳಿ ಚಲಿಸಿ ಮರಿತೊಟ್ಟು 
ಸರ್ವೆ ನಂ.138, 140 ರ ಪಶ್ಚಿಮ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 50 ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 





ಕೋನ, ಡಿಗಿಗಳಲ್ಲಿ, 
























































ಸ್ಥಾನ ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ಸ್ಥಾನಕ್ಕೆ ಸೀಮಾರೇಖೆಯ, ಸ್ಲಾನ ಸಂಖ್ಯೆಯ ky 
ದಿಂದ ತ =ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
1 2 083° 4-05 
2 3 031° 4-90 
3 4 074° 2-20 
4 5 021° 2-95 
5 6 003° 2-30 
6 7 092° 2-50 
ಜ್ಯ ಮರಿತೊಟ್ಟು ಸರ್ವೆ ನಂ. 162, ರ A 
ಆಗ್ನೇಯ ಬಾಂದು 

22-60 

8 9 160° 3-60 
9 10 180° 10-30 
10 11 130° 3-35 
11 12 038° 3-40 
12 13 061° 5-20 
13 14 0835 3-90 
14 15 144° 2-45 
15 16 033° 4-05 

ಉಡಾಣ ಸರ್ವೆ ನಂ.7 ರ ನೈರುತ್ಯ 
16 17 | 6-45 
ಬಾಂ 
42-70 





ಉಡಾಣ ಸರ್ವೆ ನಂ.7 ಮತ್ತು 6ರ 
17 18 ದಕ್ಷಿಣ ಗಡಿ ಮತ್ತು ಸರ್ವೆ ನಂ: 6ರ 7-00 
ಆಗ್ನೇಯ ಬಾಂದು 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೨೭ 




























































































ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ಥಾನ ವ ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ಚ ನಾನೇ ನಾತ ಇತಿ =ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
ಉಡಾಣ ಸರ್ವೆ ನಂ.6 ರ ಪೂರ್ವ 
18 19 ಗಡಿ ಮತ್ತು ಸರ್ವೆ ನಂ: 6 ರ 6-00 
ಈಶಾನ್ಯ ಬಾಂದು 
13-00 
19 20 343° 6-75 
20 21 352° 5-05 
21 ೫ 152" 12-40 
22 23 091° 6-80 
23 24 353° 3-55 
24 25 063° 5-15 
25 26 027° 8-95 
26 27 006° 5-95 
27 28 298° 6-45 
28 29 350° 2-05 
63-10 
29 30 069° 3-85 
30 31 131° 3-00 
31 32 106° 3-40 
32 33 054° 1-00 
33 34 098° 3-85 
34 35 014° 5-20 
35 36 1439 5-25 
36 37 157 2-60 
37 38 138° 4-70 
ಚ i ಮರಿತೊಟ್ಟು ಸರ್ವೆ ನಂ.131 ರ ನೈರುತ್ಯ ಸ 
ದ್ವಿಕುಪ್ಪೆ ಬಾಂದುವಿನಲ್ಲಿ 
36-75 
39 40 091° 2-95 
40 41 080° 4-45 
41 42 096° 3-75 
42 43 054° 5-70 
43 44 064° 2-25 
44 45 108° 2-55 




















೧೧೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 























ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ಥಾನ ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ಸ್ಥಾನಕ್ಕೆ ಸೀಮಾರೇಖೆಯ, ಸ್ಲಾನ ಸಂಖ್ಯೆಯ Kj 
ದಿಂದ ೫ ಇ =ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
45 46 074° 4-20 
ಮರಿತೊಟ್ಟು ಸರ್ವೆ ನಂ: 38 ರ 
46 47 3-80 
ನೈರುತ್ತ ಬಾಂದು 
29-65 
ಮರಿತೊಟ್ಲು ಸರ್ವೆ ನಂ.138 ರ ದಕ್ಷಿಣ 
47 48 ಇ 1-40 
ಗಡಿ 
48 40 ಡಿಟ್ಟೋ 2-80 
ಮರಿತೊಟ್ಟು ಸರ್ವೆ ನಂಬರ್‌ : 138, 
40 50 140ರ ಪಶ್ಚಿಮ ದಿಕ್ಕಿನ 3-15 
ಕೂಡುಬಾಂದುವಿನಲ್ಲಿ 
7-35 




















ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 50 ರಿಂದ ಮುಂದುವರೆದು ಮರಿತೊಟ್ಟು ಸರ್ವೆ ನಂ.141 ರಲ್ಲಿ ನೈರುತ್ಯ ಹಾಗೂ ಆಗ್ನೇಯಾಭಿಮುಖವಾಗಿ 


ದಕಿಣ: 
ಉೃ 


36-20 ಸರಪಳಿ ದೂರ ಚಲಿಸಿ ಮರಿತೊಟ್ಟು-ಮಾಚಿಕೊಪ್ಪ-ಹೇರಂಬಾಪುರ (ಹಟ್ಟಿಕುಳಿ) ಮೂರು ಗ್ರಾಮಗಳ ಗಡಿಗಳು ಸೇರುವ ಮುಕ್ಕುಪ್ಪೆ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 52 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮಾಚಿಕೊಪ್ಪ-ಹೇರಂಬಾಪುರ (ಹಟ್ಟಿಕುಳಿ) ಗ್ರಾಮಗಳ 
ಸಾಮಾನ್ಯ ಗಡಿ ರೇಖೆಯಲ್ಲಿಯೇ 63-00 ಸರಪಳಿ ಚಲಿಸಿ ಮಾಚಿಕೊಪ್ಪ- ಹೇರಂಬಾಪುರ (ಹಟ್ಟಿಕುಳಿ) ಗ್ರಾಮಗಳ ಗಡಿ ದ್ವಿಕುಪ್ಪೆ ಬಾಂದಿನಲ್ಲಿ 
ಸ್ಥಾನ ಸಂಖ್ಯೆ 55 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 
ಸ್ಥಾನ ಜಾ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ | ೪5 |ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 








50 51 188° 13-70 





ಮರಿತೊಟ್ಟು-ಮಾಚಿಕೊಪ್ಪ-ಹೇರಂಬಾಪುರ 
51 52 (ಹಟ್ಟಿಕುಳಿ), ಮೂರು ಗ್ರಾಮಗಳ ಗಡಿಗಳು 22-50 
ಸೇರುವ ಮುಕ್ಕುಪ್ಪೆ ಬಾಂದು 

















36-20 
ಮಾಚಿಕೊಪ - ಹೇರಂಬಾಪುರ (ಹಟಿಕುಳಿ) 

52 53 ಚ ಕ 30-00 

ಗ್ರಾಮಗಳ ಸಾಮಾನ್ಯ ಗಡಿ 

53 54 ಡಿಟ್ಟೋ 12-00 
ಮಾಚಿಕೊಪ - ಹೇರಂಭಾಪುರ (ಹಟಿಕುಳಿ) 

54 55 ಹ. if 21-00 

ಗ್ರಾಮಗಳ ಗಡಿ ದ್ವಿಕುಪೆ ಬಾಂದುವಿನಲ್ಲಿ 
63-00 




















ಸೀಮಾರೇಖೆಯು ಸ್ಥಾನ ಸಂಖ್ಯೆ 55 ರಿಂದ ಮುಂದುವರೆದು ಮಾಚಿಕೊಪ್ಪ ಸರ್ವೆ ನಂ.73, 54 ರಲ್ಲಿ ವಿವಿಧ ಕೋನಗಳಲ್ಲಿ 58-35 
ಸರಪಳಿ ಚಲಿಸಿ ಮಾಚಿಕೊಪ್ಪ ಸರ್ವೆ ನಂ. 55, 57, 58, 54 ಸೇರುವ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 65ನ್ನು ಸೇರುತ್ತದೆ. ನಂತರ 
ಸೀಮಾರೇಖೆಯು ಮುಂದುವರೆದು ಮಾಚಿಕೊಪ್ಪ ಸರ್ವೆ ನಂ.54 ರಲ್ಲಿ ವಿವಿಧ ಕೋನಗಳಲ್ಲಿ 42-30 ಸರಪಳಿ ಚಲಿಸಿ, ಮಾಚಿಕೊಪ್ಪ ಸರ್ವೆ 
ನಂ.61 ರ ನೈರುತ್ಯ ದ್ವಿಕುಪ್ಪೆ ಬಾಂದಿನಿಂದ 276” ಕೋನ 10-45 ಸರಪಳಿ ಅಂತರದಲ್ಲಿರುವ ಸ್ಥಾನ ಸಂಖ್ಯೆ 75 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಮಾಚಿಕೊಪ್ಪ ಸರ್ವೆ ನಂ: 54 ರಲ್ಲಿ ವಿವಿಧ ಕೋನಗಳಲ್ಲಿ 7-20 ಸರಪಳಿ ಚಲಿಸಿ ಮಾಚಿಕೊಪ್ಪ ಸರ್ವೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೨೯ 





ನಂ.61 ರ ನೈರುತ್ಯ ದ್ವಿಕುಪ್ಪೆ ಬಾಂದಿನಿಂದ 279” ಕೋನ 16-50 ಸರಪಳಿ ದೂರದಲ್ಲಿ ಹಳ್ಳದ ಪಕ್ಕ ಇರುವ ಸ್ಥಾನ ಸಂಖ್ಯೆ 78 ನ್ನು 
ಸೇರುತ್ತದೆ. ನಂತರ ಸೀಮಾರೇಖೆಯು ಮಾಚಿಕೊಪ್ಪ ಸರ್ವೆನಂ: 54, 36 ರಲ್ಲಿ ಹಳ್ಳದ ಬಲಬದಿಯಲ್ಲಿಯೇ ಸುಮಾರು 13-00 ಸರಪಳಿ 
ಚಲಿಸಿ, ಮಾಚಿಕೊಪ್ಪ ಸರ್ವೆ ನಂ.40 ರ ಈಶಾನ್ಯಬಾಂದಿನಿಂದ ಉತ್ತರಕ್ಕೆ 1-00 ಸರಪಳಿ ಅಂತರದಲ್ಲಿ ಹಳ್ಳದ ಬಲ ಬದಿಯಲ್ಲಿನ ಸ್ಥಾನ 
ಸಂಖ್ಯೆ 79 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮಾಚಿಕೊಪ್ಪ ಸರ್ವೆ ನಂ.36 ರಲ್ಲಿ ವಿವಿಧ ಕೋನಗಳಲ್ಲಿ 27-80 ಸರಪಳಿ 
ಚಲಿಸಿ ಮಾಚಿಕೊಪ್ಪ ಸರ್ವೆ ನಂ.37 ರ ಉತ್ತರಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 84 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು 
ಮಾಚಿಕೊಪ್ಪ ಸರ್ವೆ ನಂ.36 ಮತ್ತು 1 ರಲ್ಲಿ ವಿವಿಧ ಕೋನಗಳಲ್ಲಿ 19-70 ಸರಪಳಿ ಚಲಿಸಿ ಮಾಚಿಕೊಪ್ಪ ಸರ್ವೆ ನಂ.38 ರ ಪೂರ್ವ 
ಬಾಂದಿನಿಂದ 246? ಕೋನ 14-45 ಸರಪಳಿ ದೂರದಲ್ಲಿರುವ ಹಳ್ಳದ ಬಲಬದಿಯಲ್ಲಿ ಸ್ಥಾನ ಸಂಖ್ಯೆ 90 ನ್ನು ಸೇರುತ್ತದೆ. ಮುಂದುವರೆದು 
ಹಳ್ಳದ ಬಲ ಬದಿಯಲ್ಲಿಯೇ 3-50 ಸರಪಳಿ ಚಲಿಸಿ ಹಳ್ಳದ ಪಕ್ಕದಲ್ಲಿರುವ ಸ್ಥಾನ ಸಂಖ್ಯೆ 91 ನ್ನು ಸೇರುತ್ತದೆ. ಮುಂದುವರೆದು ಮಾಚಿಕೊಪ್ಪ 
ಸರ್ವೆ ನಂ.1, ತುಳುವಿನಕೊಪ್ಪ ಸರ್ವೆ ನಂ.30 ಹಾಗೂ ಮಾಚಿಕೊಪ್ಪ ಸರ್ವೆ ನಂ.1 ರಲ್ಲಿ ವಿವಿಧ ಕೋನಗಳಲ್ಲಿ 20-40 ಸರಪಳಿ ಚಲಿಸಿ 
ಹಳ್ಳದ ಬಲ ಬದಿಯಲ್ಲಿ ಮಾಚಿಕೊಪ್ಪ ಸರ್ವೆ ನಂ.5,4 ಮತ್ತು ಹಳ್ಳ ಕೂಡುವ ಬಾಂದಿನಿಂದ 022? ಕೋನ 9-40 ಸರಪಳಿ ದೂರದಲ್ಲಿರುವ 
ಸ್ಥಾನ ಸಂಖ್ಯೆ 96 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಮಾಚಿಕೊಪ್ಪ ಸರ್ವೆ ನಂ.1 ರಲ್ಲಿ ಹಳ್ಳದ ಬಲ ಬದಿಯಲ್ಲಿಯೇ 
8-90 ಸರಪಳಿ ಚಲಿಸಿ ಸರ್ವೆ ನಂ.5, 4 ಮತ್ತು ಹಳ್ಳ ಕೂಡುವ ಬಾಂದಿನಿಂದ 346” ಕೋನ 2-55 ಸರಪಳಿ ಅಂತರದಲ್ಲಿರುವ ಸ್ಥಾನ 
ಸಂಖ್ಯೆ 97 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಮಾಚಿಕೊಪ್ಪ ಸರ್ವೆ ನಂ.1, ತುಳುವಿನಕೊಪ್ಪ ಸರ್ವೆ ನಂ: 30 ಮತ್ತು 
ಮಾಚಿಕೊಪ್ಪ ಸರ್ವೆ ನಂ:35 ರಲ್ಲಿ ವಿವಿಧ ಕೋನಗಳಲ್ಲಿ 60-60 ಸರಪಳಿ ಚಲಿಸಿ ಮಾಚಿಕೊಪ್ಪ ಸರ್ವೆ ನಂ.26 ರ ವಾಯುವ್ಯ 
ಬಾಂದಿನಿಂದ 282? ಕೋನ 5-45 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 109 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು 
ಮಾಚಿಕೊಪ್ಪ ಸರ್ವೆ ನಂ.35 ಮತ್ತು ತುಳುವಿನಕೊಪ್ಪ ಸರ್ವೆ ನಂ.28 ರಲ್ಲಿ ವಿವಿಧ ಕೋನಗಳಲ್ಲಿ 38-15 ಸರಪಳಿ ಚಲಿಸಿ ತುಳುವಿನಕೊಪ್ಪ 
ಸರ್ವೆ ನಂ.33 ರ ಉತ್ತರಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 15 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ತುಳುವಿನಕೊಪ್ಪ ಸರ್ವೆ 
ನಂ.28 ಮತ್ತು ಮಾಚಿಕೊಪ್ಪ ಸರ್ವೆ ನಂ.25 ರಲ್ಲಿ ವಿವಿಧ ಕೋನಗಳಲ್ಲಿ 31-30 ಸರಪಳಿ ಚಲಿಸಿ ಮಾಚಿಕೊಪ್ಪ ಸರ್ವೆ ನಂ.24, 25 ಮತ್ತು 
ತುಳುವಿನಕೊಪ್ಪ ಗ್ರಾಮಗಳು ಕೂಡುವ ಮುಕ್ಕುಪ್ಪೆ ಬಾಂದಿನಿಂದ ಮಾಚಿಕೊಪ್ಪ ಸರ್ವೆ ನಂ: 24 ರ ದಕ್ಷಿಣಗಡಿಯಲ್ಲಿನ ಐದನೇ ಬಾಂದಿನಲ್ಲಿ 
ಸ್ಥಾನ ಸಂಖ್ಯೆ 122 ನ್ನು ಸೇರುತ್ತದೆ. ಮುಂದುವರೆದು ಸದರಿ ಸರ್ವೆ ನಂ.24 ರ ಪೂರ್ವದ ಗಡಿಯಲ್ಲಿ 9-75 ಸರಪಳಿ ಚಲಿಸಿ ಸದರಿ ಸರ್ವೆ 
ನಂ.24 ರ ಈಶಾನ್ಯ ಬಾಂದಿನಲ್ಲಿ (ಕೆರೆಯ ದಕ್ಷಿಣಕ್ಕಿರುವ) ಸ್ಥಾನ ಸಂಖ್ಯೆ 123 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು 
ಮಾಚಿಕೊಪ್ಪ ಸರ್ವೆ ನಂ.25, ತುಳುವಿನಕೊಪ್ಪ ಸರ್ವೆ ನಂ.26, 20, 19 ರಲ್ಲಿ ವಿವಿಧ ಕೋನಗಳಲ್ಲಿ 45-75 ಸರಪಳಿ ಚಲಿಸಿ ತುಳುವಿನಕೊಪ್ಪ 
ಸರ್ವೆ ನಂ.87 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 131 ನ್ನು ಸೇರುತ್ತದೆ. ಮುಂದುವರೆದು ಸದರಿ ಸರ್ವೆ ನಂ: 87 ರ ಉತ್ತರ 
ಗಡಿಯಲ್ಲಿ ಸುಮಾರು 3-10 ಸರಪಳಿ ಚಲಿಸಿ ಸದರಿ ಸರ್ವೆ ನಂ.87 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 132 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ತುಳುವಿನಕೊಪ್ಪ ಸರ್ವೆ ನಂ.19 ರಲ್ಲಿ ವಿವಿಧ ಕೋನಗಳಲ್ಲಿ 10-75 ಸರಪಳಿ ಚಲಿಸಿ ತುಳುವಿನಕೊಪ್ಪ 
ಸರ್ವೆ ನಂ.58, 61, 60 ಸೇರುವ ಕೂಡುಬಾಂದಿನಿಂದ 303 ಕೋನ 10-30 ಸರಪಳಿ ಅಂತರದಲ್ಲಿರುವ ಜಯಪುರ-ಕೊಪ್ಪ ಮುಖ್ಯ 


ರಸ್ತೆಯ ಬಲ ಬದಿಯಲ್ಲಿರುವ ಸ್ಥಾನ ಸಂಖ್ಯೆ 136 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಜಯಪುರ - ಕೊಪ್ಪ aE 
ರಸ್ತೆಯ ಬಲ ಬದಿಯಲ್ಲಿಯೇ ಸುಮಾರು 11-70 ಸರಪಳಿ ಚಲಿಸಿ ತುಳುವಿನ ಕೊಪ್ಪ ಸರ್ವೆ ನಂ.13, 14, 15, 94 ಸೇರುವ 
ಕೂಡುಬಾಂದಿನಿಂದ 025? ಕೋನ 2-75 ಸರಪಳಿ ದೂರದಲ್ಲಿ (ಮುಖ್ಯರಸ್ತೆ ಬಲ ಬದಿಯಲ್ಲಿನ) ಸ್ಥಾನಸಂಖ್ಯೆ 137 ನ್ನು ಸೇರುತ್ತದೆ. 
ಸೀಮಾರೇಖೆಯು ಮುಂದುವರೆದು ತುಳುವಿನಕೊಪ್ಪ ಸರ್ವೆನಂ.19, 17, 7 ರಲ್ಲಿ ವಿವಿಧ ಕೋನಗಳಲ್ಲಿ 27-00 ಸರಪಳಿಚಲಿಸಿ 
ತುಳುವಿನಕೊಪ್ಪ ಸರ್ವೆ ನಂ.17, 98 ರ ಉತ್ತರ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 143 ನ್ನು ಸೇರುತ್ತದೆ. 

ಮುಂದುವರೆದು ಸೀಮಾರೇಖೆಯು ತುಳುವಿನಕೊಪ್ಪ ಸರ್ವೆ ನಂ.೨98 ರ ಉತ್ತರ ಗಡಿಯಲ್ಲಿ ಸುಮಾರು 2-00 ಸರಪಳಿ ಚಲಿಸಿ 
ಸದರಿ ಸರ್ವೆ ನಂಬರಿನ ವಾಯುವ್ಯ ಬಾಂದಿನಲ್ಲಿ ಸ್ಥಾನಸಂಖ್ಯೆ 144 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ತುಳುವಿನಕೊಪ್ಪ 
ಸರ್ವೆ ನಂ.7 ರಲ್ಲಿ ವಿವಿಧ ಕೋನಗಳಲ್ಲಿ 33-40 ಸರಪಳಿ ಚಲಿಸಿತುಳುವಿನಕೊಪ್ಪ ಸರ್ವೆ ನಂ.13, 14, 15, 94 ಸೇರುವ 
ಕೂಡುಬಾಂದಿನಿಂದ 279” ಕೋನ 21-80 ಸರಪಳಿ ದೂರದಲ್ಲಿರುವ ತುಳುವಿನಕೊಪ್ಪ-ಬಿಳಗೊಳ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ 
ಸಂಖ್ಯೆ 154 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 

ಅಂತರ ಸರಪಳಿಗಳಲ್ಲಿ 
ಸ್ಥಾನ ದ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ಜ.5 | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 


ಸರಪಳಿ - ಕೊಂಡಿಗಳು 








55 56 2259 6-85 





56 57 325° 6-05 




















೧೧೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


ಅಂತರ ಸರಪಳಿಗಳಲ್ಲಿ 


ಭಾಗ - ೪ಎ 








































































































ಸ್ಥಾನ ತ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
57 58 239° 8-80 
58 59 320° 3-25 
59 60 309° 9-85 
60 61 342° 1-25 
61 62 2739 3-95 
62 63 256° 6-80 
63 64 145° 8-80 
ಮಾಚಿಕೊಪ್ಪ ಸರ್ವೆ ನಂ.55, 57, 58, 54 
A ಆ ಗಳು ಸೇರುವ ಕೂಡುಬಾಂದು ಸಳ 
58-35 
65 66 311° 4-30 
66 67 266° 1-95 
67 68 2219 4-15 
68 69 316° 3-35 
69 70 248° 5-80 
70 71 183° 3-05 
71 7೧ 146° 2-15 
72 73 210° 5-20 
73 74 324° 6-15 
74 75 231° 6-20 
42-30 
75 76 270° 2-45 
76 77 315° 3-20 
77 78 231° 1-55 
7-20 
78 79 ಹಳ್ಳದ ಬಲಬದಿ ಗುಂಟ 13-00 
13-00 
79 80 344° 3-40 
80 81 2959 7-90 
81 82 344° 6-05 
82 83 324° 3-25 
ಮಾಚಿಕೊಪ ಸರ್ವೆ ನಂ.37 ರ ಉತರಾಗ್ರ 
83 84 ೪ ಆಕ ಹ್‌ 7-20 
27-80 
84 85 pi 2-25 




















































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 
ಅಂತರ ಸರಪಳಿಗಳಲ್ಲಿ 
ಸ್ಥಾನ ತ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
85 86 2089 4-75 
86 87 190° 3-10 
87 88 166° 3-55 
88 89 231° 4-95 
89 90 154° 1-10 
19-70 
90 9] ಹಳ್ಳದ ಬಲ ಬದಿ ಗುಂಟ 3-50 
3-50 
91 92 302° 6-80 
92 93 270° 2-35 
93 94 162° 4-90 
94 95 080° 4-50 
95 96 148° 1-85 
20-40 
96 97 ಹಳ್ಳದ ಬಲ ಬದಿಗುಂಟ 8-90 
8-90 
97 98 276° 4-50 
98 99 312° 5-00 
99 100 246° 4-05 
100 101 3559 5-25 
101 102 010° 8-10 
102 103 3519 5-00 
103 104 015° 5-80 
104 105 341° 2-00 
105 106 306° 5-00 
106 107 2789 8-00 
107 108 264° 4-00 
108 109 166° 3-90 
60-60 
109 110 1807 11-05 
110 Il 098° 9-60 
111 112 166° 4-70 
112 113 2089 4-65 




















೧೧೩೧ 


೧೧೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


ಅಂತರ ಸರಪಳಿಗಳಲ್ಲಿ 


ಭಾಗ - ೪ಎ 






















































































ಸ್ಥಾನ ತ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
113 114 238° 4-65 
ತುಳುವಿನಕೊಪ ಸರ್ವೆ ನಂ. 33 ರ ಉತರಾಗ್ರ 
114 115 9 ಹ 3-50 
ಬಾಂದು 
38-15 
115 116 344° 3-00 
116 117 270° 3-55 
117 118 159° 6-10 
118 119 1889 3-40 
119 120 274° 3-50 
120 121 349° 7-45 
ಮಾಚಿಕೊಪ್ಪ ಸರ್ವೆ ನಂ. 24, 25 ಮತ್ತು 
ಸ ರ ತುಳುವಿನಕೊಪ್ಪ ಗ್ರಾಮಗಳ ಗಡಿ ಮುಕ್ಕುಪ್ಪೆ je 
ಬಾಂದಿನಿಂದ ಮಾಚಿಕೊಪ್ಪ ಸರ್ವೆ ನಂ. 24 
ರ ದಕ್ಷಿಣ ಗಡಿಯಲ್ಲಿರುವ 5 ನೇ ಬಾಂದಿನಲ್ಲಿ 
31-30 
ಮಾಚಿಕೊಪ್ಪ ಸರ್ವೆ ನಂ. 24 ರ ಪೂರ್ವ 
122 123 ಗಡಿ ಮತ್ತು ಸರ್ವೆ ನಂ. 24 ರ ಈಶಾನ್ಯ 9-75 
ಬಾಂದು 
9-75 
123 124 305° 3-60 
124 125 234° 6-85 
125 126 217° 5-85 
126 127 256° 4-25 
127 128 175° 7-85 
128 128 ಎ 178° 7-90 
128 ಎ 129 163° 1-70 
129 130 290° 3-45 
ತುಳುವಿನಕೊಪ್ಪ ಸರ್ವೆ ನಂ. 87 ರ ಈಶಾನ್ಯ 
130 131 4-30 
ಬಾಂದು 
45-75 
ತುಳುವಿನಕೊಪ್ಪ ಸರ್ವೆ ನಂ. 87 ರ ಉತ್ತರ 
131 12 | ಗಡಿ ಮತ್ತು ಸರ್ವೆ ನಂ. 87 ರ ವಾಯುವ್ಯ 3-10 
ಬಾಂದು 
3-10 
132 133 196° 1-90 
133 134 134° 2-35 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೩೩ 


ಅಂತರ ಸರಪಳಿಗಳಲ್ಲಿ 
































ಸ್ಥಾನ ತ ಕೋನ, ಡಿಗಿಗಳಲ್ಲಿ, ಒಂದು ಸರಪಳಿ ಇಪ್ಪತ್ತು ಮೀಟರ್‌ 
ದಿಂದ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ =ಒಂದು ನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 
134 135 167° 5-15 
135 136 216° 1-35 
10-75 
ie i ಜಯಪುರ-ಕೊಪ್ಪ ಮುಖ್ಯ ರಸ್ತೆಯ ಬಲ ಚ 
ಬದಿಗುಂಟ 
11-70 
137 138 048° 3-60 
138 139 009° 3-40 
139 140 308° 7-20 
140 141 293° 5-30 
141 142 230° 3-15 





ತುಳುವಿನಕೊಪ ಸರ್ವೆ ನಂ. 17, 98 ರ 
142 143 ಛು 4-35 
ಉತ್ತರ ದಿಕ್ಕಿನ ಕೂಡುಬಾಂದು 












































27-00 
ತುಳುವಿನಕೊಪ್ಪ ಸರ್ವೆ ನಂ. 98 ರ ಉತ್ತರ 
143 144 | ಗಡಿ ಮತ್ತು ಸರ್ವೆ ನಂ. 98 ರ ವಾಯುವ್ಯ 2-00 
ಬಾಂದು 

2-00 
144 145 I> 2-45 
145 146 250° 3-60 
146 147 194° 3-45 
147 148 168° 7-30 
148 149 2559 3-45 
149 150 015° 4-55 
150 151 345° 2-50 
151 152 276° 2-00 
152 153 332° 2-15 
153 154 321° 1-95 

33-40 




















ಬ 
> 


ಮಃ ಸೀಮಾರೇಖೆಯು ಸ್ಥಾನ ಸಂಖ್ಯೆ 154 ರಿಂದ ಮುಂದುವರೆದು ತುಳುವಿನಕೊಪ್ಪ-ಬಿಳಗೊಳ ಗ್ರಾಮಗಳ ಸಾಮಾನ್ಯ ಗಡಿ, ಮಾಚಿಕೊಪ್ಪ- 
ಬಿಳಗೊಳ ಗ್ರಾಮಗಳ ಸಾಮಾನ್ಯ ಗಡಿ, ಉಡಾಣ- ಬಿಳಗೊಳ ಗ್ರಾಮಗಳ ಸಾಮಾನ್ಯ ಗಡಿ ಮಾರಿತೊಟ್ಟು-ಬಿಳಗೊಳ ಗ್ರಾಮಗಳ ಸಾಮಾನ್ಯ 
ಗಡಿ (ಬಿಳಗೊಳ ಗ್ರಾಮದ ಕ.ಅ.ಕಾಯ್ದೆ 1963 ಕಲಂ 4 ರ ಘೋಷಿತ ಅರಣ್ಯ ಪ್ರದೇಶದ ಗಡಿಯಲ್ಲಿಯೇ .0.No:AHFF-276FAF-91 
Dated:30-5-1991) ಸುಮಾರು 150-55 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 164 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1ನ್ನು 
ಸೇರುತ್ತದೆ. 


೫ 


೧೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 


ಚ 






























































ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ಥಾನ ಒಂದು ಸರಪಳಿ ಇಪ್ಪತ್ತು ಮೀಟರ್‌ 
ಸ್ಥಾನಕ್ಕೆ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ 
ದಿಂದ i =ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
ತುಳುವಿನ ಕೊಪ್ಪ-ಬಿಳುಗೊಳ 
ಗ್ರಾಮಗಳ ಸಾಮಾನ್ಯ ಗಡಿ 
154 155 24-00 
(ಬಿಳುಗೊಳ ಕಲಂ 4 ರ ಘೋಷಿತ 
ಅರಣ್ಯ ಪ್ರದೇಶದ ಗಡಿ ) 
155 156 ಡಿಟ್ಟೋ 2-50 
156 157 ಡಿಟ್ಟೋ 5-50 
157 158 ಡಿಟ್ಟೋ 16-50 
ಮಾಚಿಕೊಪ್ಪ- ಬಿಳುಗೊಳ 
ಗ್ರಾಮಗಳ ಸಾಮಾನ್ಯ ಗಡಿ 
158 159 20-00 
(ಬಿಳುಗೊಳ ಕಲಂ 4 ರ ಘೋಷಿತ 
ಅರಣ್ಯ ಪ್ರದೇಶದ ಗಡಿ ) 
159 160 ಡಿಟ್ಟೋ 8-00 
160 161 ಡಿಟ್ಟೋ 19-00 
ಉಡಾಣ-ಬಿಳುಗೊಳ ಗ್ರಾಮಗಳ 
ಸಾಮಾನ್ಯ ಗಡಿ (ಬಿಳುಗೊಳ ಕಲಂ 
161 162 35-50 
4 ರ ಘೋಷಿತ ಅರಣ್ಯ ಪ್ರದೇಶದ 
ಗಡಿ) 
162 163 ಡಿಟ್ಟೋ 7-00 
ಮರಿತೊಟ್ಟು - ಬಿಳಗೊಳ 
ಗ್ರಾಮಗಳ ಸಾಮಾನ್ಯ ಗಡಿ 
103 164 10-00 
(ಬಿಳುಗೊಳ ಕಲಂ 4 ರ ಘೊಷಿತ 
ಅರಣ್ಯ ಪ್ರದೇಶದ ಗಡಿ) 
164 I ಡಿಟ್ಟೋ 2-55 
150-55 
ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌-॥ 
ಬತ ನ 
ಸಂಕ್ಷಿಪ್ತ ಸರಹದ್ದುಗಳ ವಿವರ 
ಉತ್ತರ - ಮರಿತೊಟ್ಟು ಸರ್ವೆ ನಂ.147 ರ ಉಳಿಕೆ ಪ್ರದೇಶ. 
ಪೂರ್ವ - ಮರಿತೊಟ್ಟು ಸರ್ವೆ ನಂ.147, 146 ರ ಉಳಿಕೆ ಪ್ರದೇಶ. 
ದಕ್ಷಿಣ - ಮರಿತೊಟ್ಲು ಸರ್ವೆ ನಂ.146 ಮತ್ತು ವುಡಾಣ ಸರ್ವೆ ನಂ.1 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ವುಡಾಣ ಸರ್ವೆ ನಂ: 1 ರ ಉಳಿಕೆ ಪ್ರದೇಶ ಮತ್ತು ಮರಿತೊಟ್ಟು ಸರ್ವೆ ನಂ.147 ರ ಉಳಿಕೆ ಪ್ರದೇಶ. 


ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಮರಿತೊಟ್ಟು ಸರ್ವೆ ನಂ.156, 157, 158 ರ ಕೂಡು ಬಾಂದಿನಿಂದ 233 ಕೋನ 8-75 ಸರಪಳಿ ಅಂತರದಲ್ಲಿರುವ 
ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮಾರಿತೊಟ್ಟು ಸರ್ವೆ ನಂ.147 ರಲ್ಲಿ ವಿವಿಧ ಕೋನಗಳಲ್ಲಿ 23-80 ಸರಪಳಿ ಚಲಿಸಿ ಸರ್ವೆ ನಂ.156, 
157, 158 ರ ಕೂಡುಬಾಂದಿನಿಂದ 091? ಕೋನ 6-70 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 8 ನ್ನು ಸೇರುತ್ತದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


೧೧೩೫ 





ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
































ಅಂತರ ಸರಪಳಿಗಳಲ್ಲಿ 
ಸ್ಥಾನ ನ ಕೋನ, ಡಿಗಿಗಳಲ್ಲಿ ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 

ದಿಂದ ಇ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ವಿವರಣೆ ಐಓ೦ದು ನೂರು ಕೊಂಡಿಗಳು 

ಸರಪಳಿ - ಕೊಂಡಿಗಳು 
1 2 101° 5-95 
2 3 172° ೭15 
3 4 119° 2-10 
4 5 360° 3-25 
5 6 082° 1-35 
6 7 017° 5-60 
7 8 064° 2-80 
23-80 

















ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 8 ರಿಂದ ಮುಂದುವರೆದು ಮರಿತೊಟ್ಲು ಸರ್ವೆ ನಂ.147, 146 ರಲ್ಲಿ ವಿವಿಧ ಕೋನಗಳಲ್ಲಿ 22-95 ಸರಪಳಿ 
ದೂರ ಚಲಿಸಿ ಮರಿತೊಟ್ಲು ಸರ್ವೆ ನಂ.143, 144 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 268 ಕೋನ 2-90 ಸರಪಳಿ ದೂರದಲ್ಲಿರುವ 


ದಕಿಣ: 
ಯೃ 


ಸ್ಥಾನ ಸಂಖ್ಯೆ 15 ನ್ನು ಸೇರುತ್ತದೆ. 


ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 









































ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ನಾನ ಒಂದು ಸರಪಳಿ- ಇಪತು ಮೀಟರ್‌ 
ಇ ಸ್ಥಾನಕ್ಕೆ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಖು 
ದಿಂದ ಈ =ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
8 9 1745 2-10 
9 10 130° 5-00 
10 11 139° 3-70 
11 12 058° 0-50 
12 13 1219 4-70 
13 14 0997 3-05 
14 15 154° 3-00 
22-95 








ಸೀಮಾರೇಖೆಯು ಸ್ಥಾನ ಸಂಖ್ಯೆ 15 ರಿಂದ ಮುಂದುವರೆದು ಮರಿತೊಟ್ಟು ಸರ್ವೆ ನಂ.146 ರಲ್ಲಿ ವಿವಿಧ ಕೋನಗಳಲ್ಲಿ 11-90 ಸರಪಳಿ 
ದೂರ ಚಲಿಸಿ ಮರಿತೊಟ್ಟು ಸರ್ವೆ ನಂ.146, 147 ಹಾಗೂ ಉಡಾಣ ಗ್ರಾಮಗಳ ಗಡಿ ಸೇರುವ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 18 ನ್ನು 
ಸೇರುತ್ತದೆ. ಮುಂದುವರಿದು ಸೀಮಾ ರೇಖೆಯು ಮರಿ ತೊಟ್ಟು ಸರ್ವೆ ನಂ. 147 ರ ದಕ್ಷಿಣ ಗಡಿಯಲ್ಲಿ 12-35 ಸರಪಳಿ ಚಲಿಸಿ 
ಮರಿತೊಟ್ಟು ಸರ್ವೆ ನಂ. 161 ರ ಆಗ್ನೇಯ ಬಾಂದಿನಿಂದ 085 ಕೋನ 6-65 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 19 ನ್ನು 











ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ಲಾನ 7 ಒಂದು ಸರಪಳಿ- ಇಪತ್ತು ಮೀಟರ್‌ 
ಇ ಸ್ಥಾನಕ್ಕೆ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಪ್‌ 
ದಿಂದ ಈ ಈ =ಒಂದು ನೂರು ಕೊಂಡಿಗಳು 
ವಿವರಣೆ 

ಸರಪಳಿ - ಕೊಂಡಿಗಳು 
15 16 234° 5_65 
16 17 288° 4-85 




















೧೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 














ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗ್ರಿಗಳಲ್ಲಿ, 
ಸ್ಲಾನ ಒಂದು ಸರಪಳಿ- ಇಪತ್ತು ಮೀಟರ್‌ 
೫ ಸ್ಥಾನಕ್ಕೆ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಈ 
ದಿಂದ ky ಈ =ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
ಮರಿತೊಟ್ಟು ಸರ್ವೆ ನಂ.146, 147 
17 18 ಮತ್ತು ಉಡಾಣ ಗ್ರಾಮಗಳ ಗಡಿ 1-40 
ಬಾಂದು 
11-90 
ಮರಿತೊಟ್ಟು ಸರ್ವೆ ನಂ. 147 ರ 
18 19 pe 12-35 
ದಕ್ಷಿಣ ಗಡಿ 
12-35 




















ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 19 ರಿಂದ ಮುಂದುವರೆದು ಮರಿತೊಟ್ಟು ಸರ್ವೆ ನಂ: 147 ರಲ್ಲಿ 4-65 ಸರಪಳಿ ಚಲಿಸಿ ಮರಿತೊಟ್ಲು 
ಸರ್ವೆ ನಂ.194 ರ ಆಗ್ನೇಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 20 ನ್ನು ಸೇರುತ್ತದೆ. ನಂತರ ಸೀಮಾ ರೇಖೆಯು ಮರಿತೊಟ್ಲು ಸರ್ವೆ ನಂ.194 ರ 
ಪೂರ್ವ ಮತ್ತು ಉತ್ತರದ ಗಡಿಯಲ್ಲಿ ಸುಮಾರು 4-50 ಸರಪಳಿ ಚಲಿಸಿ ಸದರಿ ಸರ್ವೆ ನಂ.194 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 
22 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ ನಂ.147 ರಲ್ಲಿ ವಿವಿಧ ಕೋನಗಳಲ್ಲಿ 12-25 ಸರಪಳಿ ದೂರ ಚಲಿಸಿ ಸ್ಥಾನ 
ಸಂಖ್ಯೆ 26 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 


ಣ 
























































ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 1 
ಸ್ಲಾನ ಚಾ ಒಂದು ಸರಪಳಿ- ಇಪತು ಮೀಟರ್‌ 
ಇ ಸ್ಥಾನಕ್ಕೆ ಸೀಮಾರೇಖೆಯ, ಸಾನ ಸಂಖ್ಯೆಯ ಜ್‌ 
ದಿಂದ ® ಈ =ಒಂದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
ಮರಿತೊಟ್ಟು ಸರ್ವೆ ನಂ.194 ರ 
19 20 4-65 
ಆಗ್ನೇಯ ಬಾಂದು 
4-65 
ಮರಿತೊಟ್ಟು ಸರ್ವೆ ನಂ.194 ರ 
20 21 ಪೂರ್ವ ಗಡಿ ಮತ್ತು ಸರ್ವೆ ನಂ.194 1-00 
ರ ಈಶಾನ್ಯ ಬಾಂದು 
ಸರ್ವೆ ನಂ.194 ರ ಉತರ ಗಡಿ ಮತ್ತು 
21 22 ಷಃ ಘಃ 3-50 
ಸರ್ವೆ ನಂ.194 ರ ವಾಯುವ್ಯ ಬಾಂದು 
4-50 
22 23 307° 3-80 
23 24 276° 1-50 
24 25 352° 2-60 
25 26 289° 1-75 
26 1 356° 2-60 
12-25 
ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌-V॥॥ 
KY ವ pd 
ಸಂಕ್ಷಿಪ್ತ ಸರಹದ್ದುಗಳ ವಿವರ 
ಉತ್ತರ - ಮರಿತೊಟ್ಟು ಸರ್ವೆ ನಂ.180, 190 ರ ಉಳಿಕೆ ಪ್ರದೇಶ. 
ಪೂರ್ವ - ಮರಿತೊಟ್ಲು ಸರ್ವೆ ನಂ.190 ಮತ್ತು 180, 190 ರ ಉಳಿಕೆ ಪ್ರದೇಶ. 
ದಕ್ಷಿಣ - ಬಿಳಗೊಳ- ಮರಿತೊಟ್ಟು ಗ್ರಾಮಗಳ ಸಾಮಾನ್ಯ ಗಡಿ (ಬಿಳಗೊಳ ಗ್ರಾಮದ ಕ.ಅ.ಕಾಯ್ದೆ 1963 ರ ಕಲಂ 4 


ರ ಘೋಷಿತ ಅರಣ್ಯ ಪ್ರದೇಶದ ಗಡಿ G.0.No.AHFF-276-FAF 91 Dated 30-5-1991) 
ಪಶ್ಚಿಮ - ಬಿಳಗೊಳ-ಮರಿತೊಟ್ಟು ಗ್ರಾಮಗಳ ಸಾಮಾನ್ಯ ಗಡಿ 


ಭಾಗ - 


೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೩೭ 





ಸವಿವರವಾದ ಸರಹದ್ದು ವಿವರಣೆ 
ಸೀಮಾರೇಖೆಯು ಮರಿತೊಟ್ಟು ಸರ್ವೆನಂ. 174,175,176,180 ಸೇರುವ ಕೂಡುಬಾಂದಿನಿಂದ 2239 ಕೋನ 16-35 ಸರಪಳಿ ದೂರದಲ್ಲಿ. 
ಮರಿತೊಟ್ಟು-ಬಿಳಗೊಳ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮರಿತೊಟ್ಟು ಸರ್ವೆ ನಂ.180 ರಲ್ಲಿ ವಿವಿಧ 
ಕೋನಗಳಲ್ಲಿ 35-30 ಸರಪಳಿ ಚಲಿಸಿ ಮರಿತೊಟ್ಟು ಸರ್ವೆ ನಂ.174, 175, 176, 180 ಸೇರುವ ಕೂಡುಬಾಂದಿನಿಂದ 130 ಕೋನ 10-35 
ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 10 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮರಿತೊಟ್ಟು ಸರ್ವೆ ನಂ.180 ರಲ್ಲಿ ವಿವಿಧ 
ಕೋನಗಳಲ್ಲಿ 48-90 ಸರಪಳಿ ಚಲಿಸಿ ಮರಿತೊಟ್ಟು ಸರ್ವೆ ನಂ.169, 174, 175 ಗಳು ಸೇರುವ ಕೂಡುಬಾಂದಿನಿಂದ 104° ಕೋನ 14-45 
ಸರಪಳಿ ದೂರದಲ್ಲಿರುವ ಸ್ಥಾನಸಂಖ್ಯೆ 20 ನ್ನು ಸೇರುತ್ತದೆ. ನಂತರ ಸೀಮಾರೇಖೆಯು ಮರಿತೊಟ್ಟು ಸರ್ವೆನಂ.180, 190 ರಲ್ಲಿ 
ವಿವಿಧಕೋನಗಳಲ್ಲಿ 54-80 ಸರಪಳಿ ಚಲಿಸಿ, ಮರಿತೊಟ್ಟು ಸರ್ವೆ ನಂ.165 ರ ಹಳ್ಳದ ಪಕ್ಕ ಇರುವ ಆಗ್ನೇಯ ಬಾಂದಿನಿಂದ 166 ಕೋನ 
6-60 ಸರಪಳಿ ಅ೦ತರದಲ್ಲಿರುವ ಸ್ಥಾನ ಸಂಖ್ಯೆ 32 ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 






















































































ಅಂತರ ಸರಪಳಿಗಳಲ್ಲಿ 
ಸ್ಥಾನ | 1... 1. ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ಛಾ ಈ =ಒಂದು ನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ 
ಸರಪಳಿ - ಕೊಂಡಿಗಳು 
| 2 097° 5-55 
2 3 016° 3-25 
3 4 081° 6-10 
4 5 007° 3-25 
5 6 1519 2-70 
6 7 187° 2-60 
7 8 161° 3-55 
8 9 016° 4-30 
9 10 0459 4-00 
35-30 
10 I 018° 3-45 
I 12 088° 3-55 
12 13 356° 6-65 
13 14 113° 4-15 
14 15 152° 8-60 
15 16 058° 2-70 
16 17 340° 6-85 
17 18 090° 4-75 
18 19 334° 4-90 
19 20 ೫52 3-30 
48-90 
20 21 337° 7-35 
21 22 034° 6-70 
22 23 1129 9-80 
23 24 1589 7-55 
24 25 1039 1-85 

















೧೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 



































ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ನಾನ ಒಂದು ಸರಪಳಿ=- ಇಪತು ಮೀಟರ್‌ 
ಇ ಸ್ಥಾನಕ್ಕೆ | ಸೀಮಾರೇಖೆಯ, ಸ್ಥಾನ ಲ್ಯ 
ದಿಂದ % ಈ =ಒಂದು ನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ 
ಸರಪಳಿ - ಕೊಂಡಿಗಳು 
25 26 145° 2-95 
26 27 093° 2-45 
27 28 322° 4-10 
28 29 020° 2-05 
29 30 357° 4-95 
30 31 050° 1-50 
31 32 113° 3-55 
54-80 

















ಪೂರ್ವ: ಸೀಮಾರೇಖೆಯು ಸ್ಥಾನಸಂಖ್ಯೆ 32 ರಿಂದ ಮುಂದುವರೆದು ಮರಿತೊಟ್ಟು ಸರ್ವೆ ನಂ: 190, 180, 190 ರಲ್ಲಿ ವಿವಿಧ ಕೋನಗಳಲ್ಲಿ 60-00 
ಸರಪಳಿ ಚಲಿಸಿ ಮರಿತೊಟ್ಲು ಸರ್ವೆ ನಂಬರ್‌: 162 ರ ಆಗ್ನೇಯ ಬಾಂದಿನಿಂದ 239? ಕೋನ 19-20 ಸರಪಳಿ ದೂರದಲ್ಲಿ ಮರಿತೊಟ್ಟು- 
ಬಿಳಗೊಳ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ (ಬಿಳಗೊಳ ಕಲಂ 4 ರ ಘೋಷಿತ ಅರಣ್ಯ ಪ್ರದೇಶದ ಗಡಿಯಲ್ಲಿ) ಸ್ಥಾನಸಂಖ್ಯೆ 44 ನ್ನು 












































ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 
ಸ್ಥಾನ | ವಕ್ಷ ಜ.1 ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ತ್‌ 4 =ಒಂದು ನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ § 
ಸರಪಳಿ - ಕೊಂಡಿಗಳು 

32 33 1859 9-65 
33 34 204° 8-30 
34 35 268° 1-95 
35 36 002° 3-35 
36 37 015° 3-15 
37 38 257° 4-20 
38 39 248° 5-75 
39 40 177° 5-90 
40 41 172° 4-80 
41 42 112° 4-10 
42 43 133° 3-35 
43 44 204° 5-50 

60-00 




















ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 44 ರಿಂದ ಮುಂದುವರೆದು ಮರಿತೊಟ್ಟು-ಬಿಳುಗೊಳ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ (ಬಿಳಗೊಳ ಕಲಂ 4 
ರ ಘೋಷಿತ ಅರಣ್ಯ ಪ್ರದೇಶದ ಗಡಿಯಲ್ಲಿಯೇ) ಸುಮಾರು 47-00 ಸರಪಳಿ ಚಲಿಸಿ ಮರಿತೊಟ್ಟು-ಬಿಳುಗೊಳ ಗ್ರಾಮಗಳ ಸಾಮಾನ್ಯ 
ಗಡಿಯಲ್ಲಿಯೇ (ಮರಿತೊಟ್ಟು ಸರ್ವೆ ನಂ. 180 ರ ನೈರುತ್ಯ ಬಾಂದು) ಸ್ಥಾನ ಸಂಖ್ಯೆ 47 ನ್ನು ಸೇರುತ್ತದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


೧೧೩೯ 





ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





























ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, ತ 
ಸ್ಲಾನ ಒಂದು ಸರಪಳಿ: ಇಪತು ಮೀಟರ್‌ 
ತ ಸ್ಥಾನಕ್ಕೆ ಸೀಮಾರೇಖೆಯ, ಸ್ನಾನ ಸ 
ದಿಂದ ಬ್ದ ki ಎಓ೦ದು ನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ 
ಸರಪಳಿ - ಕೊಂಡಿಗಳು 
ಮರಿತೊಟ್ಟು-ಬಿಳುಗೊಳ 
ಗ್ರಾಮಗಳ ಸಾಮಾನ್ಯ ಗಡಿ 
44 45 (ಬಿಳಗೊಳ ಕಲಂ 4 ರ 8-50 
ಘೋಷಿತ ಅರಣ್ಯ ಪ್ರದೇಶದ 
ಗಡಿ) 
45 46 ಡಿಟ್ಟೋ 15-50 
46 47 ಡಿಟ್ಟೋ 23-00 
47-00 








ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 47 ರಿಂದ ಮುಂದುವರೆದು ಮರಿತೊಟ್ಟು-ಬಿಳಗೊಳ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸುಮಾರು 15-00 
ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 48 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 


























ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, ತ 
ಸ್ಲಾನ ENA ಒಂದು ಸರಪಳಿ- ಇಪತ್ತು ಮೀಟರ್‌ 
ಈ ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಸಾ 
ದಿಂದ ಈ ಈ ಎಓ೦ದು ನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
ಮರಿತೊಟ್ಟು -ಬಿಳಗೊಳ 
ಗ್ರಾಮಗಳ ಸಾಮಾನ್ಯ ಗಡಿ 
47 48 3-50 
(ಬಿಳಗೊಳ ಕಲಂ 4 ರ ಪೋಷಕ 
ಅರಣ್ಯ ಪ್ರದೇಶದ ಗಡಿ) 
48 1 ಡಿಟ್ಟೋ 11-50 
15-00 








ಎನ್‌ಕ್ಷೋಸರ್‌ ನಂ.1. 


ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌-। ರಲ್ಲಿ ಕುಂಚೂರು ಸರ್ವೆ ನಂ.55 ರಲ್ಲಿ ಎನ್‌ಕ್ಲೋಸರ್‌ ನಂ.1 ನ್ನು ಗುರುತಿಸಿದ್ದು, 
ಸದರಿ ಎನ್‌ಕ್ಲೋಸರ್‌ನ ಸೀಮಾರೇಖೆಯು ಕುಂಚೂರು ಸರ್ವೆ ನಂ.108 ರ ಪೂರ್ವಾಗ್ರ ಬಾಂದಿನಿಂದ 106 ಕೋನ 15-00 ಸರಪಳಿ ದೂರದಲ್ಲಿರುವ 


ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಕುಂಚೂರು ಸರ್ವೆ ನಂ.55, ಮರಿತೊಟ್ಟು ಸರ್ವೆ ನಂ.96 ಮತ್ತು ಕುಂಚೂರು ಸರ್ವೆ ನಂ. 55 ರಲ್ಲಿ ವಿವಿಧ 
ಕೋನಗಳಲ್ಲಿ 21-60 ಸರಪಳಿ ಚಲಿಸಿ ಸ್ಥಾನಸಂಖ್ಯೆ 8 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಎನ್‌ಕ್ಷೋಸರ್‌- 1ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
































ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ನಾನ ಒಂದು ಸರಪಳಿ- ಇಪತು ಮೀಟರ್‌ 
ಇ ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಉನ್‌ 
ದಿಂದ ಇ ® =ಒಂದುನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ 
ಸರಪಳಿ - ಕೊಂಡಿಗಳು 
1 2 094° 2-25 
2 3 165° 3-85 
3 4 220° 2-65 
4 5 220° 2-40 
5 6 283° 2-30 




















೧೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 
ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ನಾನ ಒಂದು ಸರಪಳಿ=- ಇಪತು ಮೀಟರ್‌ 
ಇ ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಇ 
ದಿಂದ ks =ಒಂದುನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ 
ಸರಪಳಿ - ಕೊಂಡಿಗಳು 
6 7 349° 2-30 
7 8 036° 2-70 
8 1 023° 3-15 
21-60 




















ಎನ್‌ಕ್ಲೋಸರ್‌ ನಂ. 2. 


ಭಾಗ - ೪ಎ 


ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌- । ರಲ್ಲಿ ಮರಿತೊಟ್ಟು ಸರ್ವೆ ನಂ.96 ರಲ್ಲಿ ಎನ್‌ಕ್ಲೋಸರ್‌-2 ನ್ನು ಗುರುತಿಸಿದ್ದು ಸದರಿ 
ಎನ್‌ಕ್ಲೋಸರ್‌ನ ಸೀಮಾರೇಖೆಯು ಮರಿತೊಟ್ಲು ಸರ್ವೆ ನಂ.28 ರ ಪಶ್ಚಿಮಾಗ್ರ ಬಾಂದಿನಿಂದ 300" ಕೋನ 15-45 ಸರಪಳಿ ದೂರದಲ್ಲಿರುವ ಸ್ಥಾನ 
ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮರಿತೊಟ್ಟು ಸರ್ವೆ ನಂ.96 ರಲ್ಲಿ ವಿವಿಧ ಕೋನಗಳಲ್ಲಿ 36-80 ಸರಪಳಿ ದೂರ ಚಲಿಸಿ ಸ್ಥಾನಸಂಖ್ಯೆ 4 ರ 


ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 


ಎನ್‌ಕ್ರೋಸರ್‌-2 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





























ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ತಾನ ಒಂದು ಸರಪಳಿ- 20 ಮೀಟರ್‌ 
% ಸ್ಥಾನಕ್ಕೆ | ಸೀಮಾರೇಖೆಯ, ಸ್ಥಾನ 
ದಿಂದ % id =ಒಂದುನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ 
ಸರಪಳಿ - ಕೊಂಡಿಗಳು 
1 2 1259 7-20 
2 3 145° 9-10 
3 4 285° 12-00 
4 1 004° 8-50 
36-80 











ಎನ್‌ಕ್ಲೋಸರ್‌ ನಂ.3 


ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌-೪ ರಲ್ಲಿ ಮರಿತೊಟ್ಲು ಸರ್ವೆ ನಂ.147 ರಲ್ಲಿ ಎನ್‌ಕ್ಲೋಸರ್‌-3 ನ್ನು ಗುರುತಿಸಿದ್ದು ಸದರಿ 
ಎನ್‌ಕ್ಷೋಸರ್‌ನ ಸೀಮಾರೇಖೆಯು ಮರಿತೊಟ್ಟು ಸರ್ವೆ ನಂ. 3, 150 ರ ಹಳ್ಳದ ಪಕ್ಕ ಇರುವ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 108 ಕೋನ 
21-45 ಸರಪಳಿ ಅ೦ತರದಲ್ಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಮರಿತೊಟ್ಟು ಸರ್ವೆ ನಂ.147 ರಲ್ಲಿ ವಿವಿಧ ಕೋನಗಳಲ್ಲಿ 60-40 ಸರಪಳಿ 


ದೂರ ಚಲಿಸಿ ಸ್ಥಾನ ಸಂಖ್ಯೆ 15 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 


ನ್ನು ಸೇರುತ್ತದೆ. 


ಎನ್‌ಕ್ಲೋಸರ್‌-3 ರ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 












































ಅಂತರ ಸರಪಳಿಗಳಲ್ಲಿ 
ಸ್ಥಾನ | MAN ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ದಿಂದ ಕತ ಡೆ =ಒಂದುನೂರು ಕೊಂಡಿಗಳು 
ಸಂಖ್ಯೆಯ ವಿವರಣೆ ಜೆ 
ಸರಪಳಿ - ಕೊಂಡಿಗಳು 
1 ಚ 075° 7-85 
2 3 026° 7-80 
3 4 090° 5-85 
4 5 031° 3-15 
5 6 125° 1-35 
6 7 166° 2-20 
7 8 917" 5-20 
8 9 270° 1-45 
9 10 218° 8-25 








ಭಾಗ - ೪ಎ 





ಸ್ಲಾನ 


ದಿಂದ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


ಸ್ಲಾನಕ್ಷೆ 


ಕೋನ, ಡಿಗಿಗಳಲ್ಲಿ, 
ಸೀಮಾರೇಖೆಯ, ಸ್ಥಾನ 
ಸಂಖ್ಯೆಯ ಏವರಣೆ 


ಒಂದು 


ಅಂತರ ಸರಪಳಿಗಳಲ್ಲಿ 
ಸರಪಳಿ- ಇಪ್ಪತ್ತು ಮೀಟರ್‌ 

=ಒಂದುನೂರು ಕೊಂಡಿಗಳು 
ಸರಪಳಿ - ಕೊಂಡಿಗಳು 


೧೧೪೧ 






































10 Il 242° 5-45 
1 12 260° 1-35 
12 13 014° 3-75 
13 14 297° 1-05 
14 15 256° 4-15 
15 1 354° 1-55 
60-40 








ಎನ್‌ಕ್ಲೋಸರ್‌ ನಂ.4 


ಅಂದಗಾರು ಶ್ರೀ ಲಕ್ಷೀ 
ಖಕ 


ಎನ್‌ಕ್ಲೋಸರ್‌ನ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಉತ್ತರ:ಸೀಮಾರೇಖೆಯು ಮಾಚಿಕೊಪ್ಪ ಸರ್ವೆ ನಂ.48 ರ ದಕ್ಷಿಣಾಗ್ರ ಬಾಂದಿನಿಂದ 331' ಕೋನ 8-55 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 1 
ರಿಂದ ಪ್ರಾರಂಭವಾಗಿ ಪೂರ್ವ ಮತ್ತು ಆಗ್ನೇಯಾಭಿ ಮುಖವಾಗಿ ಮಾಚಿಕೊಪ್ಪ ಸರ್ವೆ ನಂ. 54 ರಲ್ಲಿ 10-15 ಸರಪಳಿ ಚಲಿಸಿ ಮಾಚಿಕೊಪ್ಪ 
ಸರ್ವೆ ನಂ.46 ರ ಉತ್ತರಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 3 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮಾಚಿಕೊಪ್ಪ ಸರ್ವೆ 
ನಂ.46 ರ ಪೂರ್ವದ ಗಡಿಯಲ್ಲಿಯೇ ಸುಮಾರು 8-85 ಸರಪಳಿ ಚಲಿಸಿ ಸರ್ವೆ ನಂ.46, 45 ರ ಪೂರ್ವ ದಿಕ್ಕಿನ ಕೂಡು ಬಾಂದಿನಲ್ಲಿ 
ಸ್ಥಾನ ಸಂಖ್ಯೆ 7 ನ್ನು ತಲುಪುತ್ತದೆ. ನಂತರ ದಕ್ಷಿಣಾಭಿಮುಖವಾಗಿ ಸರ್ವೆ ನಂ.45 ರ ಪೂರ್ವದ ಗಡಿಯಲ್ಲಿ ಸುಮಾರು 5-00 ಸರಪಳಿ 
ಚಲಿಸಿ ಸರ್ವೆ ನಂ.45 ರ ಪೂರ್ವ ಗಡಿಯಲ್ಲಿ ಸ್ಥಾನ ಸಂಖ್ಯೆ 8 ನ್ನು ಸೇರುತ್ತದೆ. ಮುಂದುವರೆದು ಸೀಮಾ ರೇಖೆಯು ಮಾಚಿಕೊಪ್ಪ ಸರ್ವೆ 
ನಂ.54 ರಲ್ಲಿ ವಿವಿಧ ಕೋನಗಳಲ್ಲಿ 26-90 ಸರಪಳಿ ಚಲಿಸಿ ಸರ್ವೆ ನಂ.41, 43 ರ ಉತ್ತರ ದಿಕ್ಕಿನ ಕೂಡುಬಾಂದಿನಿಂದ 013? ಕೋನ 7- 
45 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 14 ನ್ನು ಸೇರುತ್ತದೆ. 
ಎನ್‌ಕ್ರೋಸರ್‌-4 ಧಃ ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





















































ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, A 
ಸ್ಥಾನ ಒಂದು ಸರಪಳಿ ಇಪತ್ತು ಮೀಟರ್‌ 
% ಸ್ಥಾನಕ್ಕೆ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಸ್ರ 
ದಿಂದ ಐ ಈ =ಒಂದುನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
1 2 092° 6-75 
ಮಾಜಿಕೊಪ ಸರ್ವೆ: ನಂ: 46 ರ 
3 ೫ 3-40 
2 ಉತ್ತಾರಾಗ್ರ ಬಾಂದು 
10-15 
ಮಾಚಿಕೊಪ ಸರ್ವೆ ನಂ.46 ರ 
3 4 Ke 3-30 
ಪೂರ್ವ ಗಡಿ 
4 5 ಡಿಟ್ಟೋ 1-75 
5 6 ಡಿಟ್ಟೋ 2-45 
ಮಾಚಿಕೊಪ ಸರ್ವೆ ನಂ. 46,45 ರ 
6 7 ip; 1-35 
ಪೂರ್ವ ದಿಕ್ತಿನ ಕೂಡು ಬಾಂದಿನಲ್ಲಿ 
8-85 
7 8 ಸರ್ವೆ ನಂ.45 ರ ಪೂರ್ವ ಗಡಿ 5-00 
5-00 
8 9 044° 8-80 
9 10 314° 2-60 








ನಾರಾಯಣ ಸ್ವಾಮಿ ಬ್ಲಾಕ್‌ '/ ರಲ್ಲಿ ಮಾಚಿಕೊಪ್ಪ ಸರ್ವೆ ನಂ.54 ರಲ್ಲಿ ಎನ್‌ಕ್ಷೋಸರ್‌-4 ನ್ನು ಗುರುತಿಸಿದ್ದು ಸದರಿ 


೧೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 


ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, ಚ 














ಸ್ಥಾನ ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
% ಸ್ಥಾನಕ್ಕೆ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ 
ದಿಂದ ಇ ಗ =ಒಂದುನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 

10 11 021° 6-25 

11 12 106° 2-20 

12 13 1650 2-05 

13 14 095° 5-00 








26-90 
ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 14 ರಿಂದ ಮುಂದುವರೆದು ಮಾಚಿಕೊಪ್ಪ ಸರ್ವೆ ನಂ. 54 ರಲ್ಲಿ ವಿವಿಧ ಕೋನಗಳಲ್ಲಿ 38-85 ಸರಪಳಿ 
ಚಲಿಸಿ ಮಾಚಿಕೊಪ್ಪ ಸರ್ವೆ ನಂ. 53 ರ ಆಗ್ನೇಯ ಬಾಂದಿನಿಂದ 146? ಕೋನ 7-80 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 21 ನ್ನು 












































ಸೇರುತ್ತದೆ. 
ಎನ್‌ಕ್ಷೋಸರ್‌-4 ರ ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, ನಾ 
ಸ್ಥಾನ | ನ್ರಾನಕ್ಕೆ ಸೀಮಾರೇಖೆಯ ಸ್ಥಾನ ಸಂಖ್ಯೆಯ| ನಂದು ಸರಪಳಿನ ಇಪ್ಪತ್ತು ಮೀಟರ್‌ 
ND ಣು ಲ ND ಣು 
ದಿಂದ (೪೯1 ಥಿ ಠಿ =ಒಂದುನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
14 15 198° 5-20 
15 16 139° 5-10 
16 17 182° 8-10 
17 18 199° 5-25 
18 19 272° 4-90 
19 20 188° 8-30 
20 21 205° 2-00 
38-85 




















ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 21 ರಿಂದ ಮುಂದುವರೆದು ವಾಯುವ್ಯಾಭಿಮುಖವಾಗಿ ಮಾಚಿಕೊಪ್ಪ ಸರ್ವೆ ನಂ. 54 ರಲ್ಲಿ 10-00 ಸರಪಳಿ 
ಚಲಿಸಿ ಮಾಚಿಕೊಪ್ಪ ಸರ್ವೆ ನಂ.52, 53 ರ ಪೂರ್ವ ದಿಕ್ಕಿನ ಕೂಡು ಬಾಂದಿನಿಂದ ದಕ್ಷಿಣಕ್ಕೆ ಸರ್ವೆ ನಂ: 53 ರ ಪೂರ್ವಗಡಿಯಲ್ಲಿನ 
ಎರಡನೇ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 22 ನ್ನು ತಲುಪಿ, ಸದರಿ ಸರ್ವೆ ನಂ.53 ರ ಪೂರ್ವದ ಗಡಿಯಲ್ಲಿ 2-90 ಸರಪಳಿ ಚಲಿಸಿ ಸದರಿ 
ಸರ್ವೆ ನಂ. 53 ರ ಆಗ್ನೇಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 23 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಮಾಚಿಕೊಪ್ಪ 
ಸರ್ವೆನಂ:54 ರಲ್ಲಿ ನೈರುತ್ಯ ಮತ್ತು ಆಗ್ನೇಯಾಭಿಮುಖವಾಗಿ 10-85 ಸರಪಳಿ ಚಲಿಸಿ ಮಾಚಿಕೊಪ್ಪ ಸರ್ವೆನಂ.95 ರ ಈಶಾನ್ಯ ಬಾಂದಿನಲ್ಲಿ 
ಸ್ಥಾನಸಂಖ್ಯೆ 25 ನ್ನು ಸೇರುತ್ತದೆ. ಮುಂದು ವರೆದು ಸೀಮಾ ರೇಖೆಯು ಮಾಚಿಕೊಪ್ಪ ಸರ್ವೆ ನಂ.95 ರ ಪೂರ್ವ ಗಡಿಯಲ್ಲಿ 4-85 
ಸರಪಳಿ ಚಲಿಸಿ ಸರ್ವೆ ನಂ. 95 ರ ಆಗ್ನೇಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 26 ನ್ನು ಸೇರುತ್ತದೆ. ನಂತರ ನೈರುತ್ಯಾಭಿಮುಖವಾಗಿ ಮಾಚಿಕೊಪ್ಪ 
ಸರ್ವೆ ನಂ. 54 ರಲ್ಲಿ 4-25 ಸರಪಳಿ ಚಲಿಸಿ ಸರ್ವೆ ನಂ.89 ರ ಆಗ್ನೇಯ ಬಾಂದು ತಲುಪಿ, ನಂತರ ಸರ್ವೆ ನಂ.89 ರ ದಕ್ಷಿಣ ಗಡಿಯಲ್ಲಿ 
ಸುಮಾರು 4-00 ಸರಪಳಿ ಚಲಿಸಿ, ಸರ್ವೆ ನಂ.89 ರ ನೈರುತ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 28 ನ್ನು ಸೇರುತ್ತದೆ. ಮುಂದುವರೆದು 
ಸೀಮಾರೇಖೆಯು ವಾಯುವ್ಯಾಭಿಮುಖವಾಗಿ ಮಾಚಿಕೊಪ್ಪ ಸರ್ವೆ ನಂ 54 ರಲ್ಲಿ 4-50 ಸರಪಳಿ ಚಲಿಸಿ ಸರ್ವೆ ನಂ.91 ರ ಆಗ್ನೇಯ 
ಬಾಂದು ತಲುಪಿ ನಂತರ ಸದರಿ ಸರ್ವೆ ನಂ.91 ರ ದಕ್ಷಿಣ ಗಡಿಯಲ್ಲಿ ಸುಮಾರು 3-65 ಸರಪಳಿ ಚಲಿಸಿ ಸರ್ವೆ ನಂ.91 ರ ನೈರುತ್ಯ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 30 ನ್ನು ಸೇರುತ್ತದೆ. 

ಎನ್‌ಕ್ಷೋಸರ್‌-4 ರ, ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅ೦ತರ ಸರಪಳಿಗಳಲ್ಲಿ 





ಕೋನ, ಡಿಗಿಗಳಲ್ಲಿ, 





ಸ್ಲಾನ ಒಂದು ಸರಪಳಿ- ಇಪತು ಮೀಟರ್‌ ಇ 
® ಸ್ಥಾನಕ್ಕೆ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ತಸ 
ದಿಂದ ತ ಥು ಠಿ ಒಂದುನೂರು ಕೊಂಡಿಗಳು 
ಏವರಣೆ 
ಸರಪಳಿ - ಕೊಂಡಿಗಳು 
ಮಾಚಿಕೊಪ್ಪ ಸರ್ವೆ ನಂ: 52,53 ರ 
ಪೂರ್ವ ದಿಕ್ಷಿನ ಕೂಡು ಬಾಂದಿನಿಂದ 
21 22 ಕೆ 10-00 


ದಕ್ಷಿಣಕ್ಕೆ ಸರ್ವೆ ನಂ: 53 ರ ಪೂರ್ವದ 
ಗಡಿಯಲ್ಲಿನ ಎರಡನೇ ಬಾಂದುವಿನಲ್ಲಿ 





10-00 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೪೩ 















































ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, ಸ 
ಸ್ಲಾನ ನ್ಯ ಒಂದು ಸರಪಳಿ- ಇಪತು ಮೀಟರ್‌ ಎ 
® ಸ್ಥಾನಕ್ಕೆ ಸೀಮಾರೇಖೆಯ, ಸ್ನಾನ ಸಂಖ್ಯೆಯ ಟಾ 
ದಿಂದ ಧಿಕ ಥು ಠಿ ಒಂದುನೂರು ಕೊಂಡಿಗಳು 
ಏವರಣೆ 
ಸರಪಳಿ - ಕೊಂಡಿಗಳು 
ಮಾಚಿಕೊಪ್ಪ ಸರ್ವೆ ನಂ.53 ರ ಪೂರ್ವ 
22 23 ಗಡಿ. ಮತ್ತು ಸರ್ವೆ ನಂ: 53 ರ ಆಗ್ನೇಯ 2-90 
ಬಾಂದು 
2-90 
23 24 217° 4-50 
ಮಾಚಿಕೊಪ್ಪ ಸರ್ವೆ ನಂ.95 ರ ಈಶಾನ್ಯ 
24 25 ks 6-35 
ಬಾಂದು. 
10-85 
ಮಾಚಿಕೊಪ್ಪ ಸರ್ವೆ ನಂ.95 ರ ಪೂರ್ವ 
25 26 ಗಡಿ. ಮತ್ತು ಸರ್ವೆ ನಂ: 95ರ ಆಗ್ನೇಯ 4-85 
ಬಾಂದು 
4-85 
ಮಾಚಿಕೊಪ್ಪ ಸರ್ವೆ ನಂ.89 ರ ಆಗ್ನೇಯ 
26 27 ಚ 4-25 
ಬಾಂದು. 
4-25 
ಮಾಚಿಕೊಪ ಸರ್ವೆ ನಂ.89 ರ ದಕ್ಷಿಣ ಗಡಿ 
27 28 ಮು 4-00 
ಮತ್ತು ನೈರುತ್ತ ಬಾಂದು. 
4-00 
ಮಾಚಿಕೊಪ್ಪ ಸರ್ವೆ ನಂ.91 ರ ಆಗ್ನೇಯ 
28 29 ಡೆ 4-50 
ಬಾಂದು. 
4-50 
ಮಾಚಿಕೊಪ್ಪ ಸರ್ವೆ ನಂ.91 ರ ದಕ್ಷಿಣ ಗಡಿ 
29 30 ೫ ತ 3-65 
ಮತ್ತು ನೈರುತ್ತ ಬಾಂದು. 
3-65 




















ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 30 ರಿಂದ ಮುಂದುವರೆದು ಮಾಚಿಕೊಪ್ಪ ಸರ್ವೆ ನಂ.91 ರ ಪಶ್ಚಿಮ ಗಡಿಯಲ್ಲಿ ಹಾಗೂ ಮಾಚಿಕೊಪ್ಪ ಸರ್ವೆ 
ನಂ.90 ರ ಪಶ್ಚಿಮ ಗಡಿಯಲ್ಲಿ 13-50 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 31 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ 
ನಂ.54 ರಲ್ಲಿ ವಿವಿಧ ಕೋನಗಳಲ್ಲಿ 38-75 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 39 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1ನ್ನು 

















ಸೇರುತ್ತದೆ. 
ಎನ್‌ಕ್ಟೋಸರ್‌-4 ರ, ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗ್ರಿಗಳಲ್ಲಿ, ಎ 
ಸ್ಲಾನ ಒಂದು ಸರಪಳಿ: ಇಪತು ಮೀಟರ್‌ 
ಇ ಸ್ಥಾನಕ್ಕೆ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ನರ 
ದಿಂದ ki ಈ =ಒಂದುನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
ಮಾಚಿಕೊಪ ಸರ್ವೆ ನಂ.91, 90 ರ 
30 31 ಖಿ 13-50 
ಪಶ್ಚಿಮ ಗಡಿ 
13-50 
3] 32 257° 2-60 
32 33 340° 6-90 




















ಭಾಗ - ೪ಎ 












































೧೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 
ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ಥಾನ ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
ತ್ತ ಸ್ಥಾನಕ್ಕೆ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಸ 
ದಿಂದ ky ಸ =ಒಂದುನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
33 34 028 8-15 
34 35 072° 2-65 
35 36 oll” 2-45 
36 37 2% 2-10 
37 38 356° 4-45 
38 39 391° 3-95 
39 1 015° 5-50 
38-75 
ಎನ್‌ಕ್ಲೋಸರ್‌ - 5 


ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌-। ರಲ್ಲಿ ಮರಿತೊಟ್ಲು ಸರ್ವೆ ನಂ.3 ರ ಪಶ್ಚಿಮ ದಿಕ್ಕಿನಲ್ಲಿ ಮನೆ ಕಟ್ಟಿರುವ 0-05 ಎಕರೆ 
ಪ್ರದೇಶವು ಎನ್‌ಕ್ಲೋಸರ್‌ 5 ಆಗಿರುತ್ತದೆ. ಸದರಿ ಎನ್‌ಕ್ಲೋಸರ್‌ನ ಸೀಮಾ ರೇಖೆಯು ಮರಿತೊಟ್ಲು ಸರ್ವೆ ನಂ. 3.150 ರ ಪಶ್ಚಿಮ ದಿಕ್ಕಿನ ಕೂಡು 
ಬಾಂದಿನಿಂದ 353% ಕೋನ 9-00 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ವಿವಿಧ ಕೋನಗಳಲ್ಲಿ 5-45 ಸರಪಳಿ ಚಲಿಸಿ 
ಸ್ಥಾನ ಸಂಖ್ಯೆ 4 ರೆ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಎನ್‌ ಕ್ಷೋಸರ್‌ -5 ರ ಸೀಮಾ ರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 






































ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, ೯ 
ಸ್ಲಾನ ಹಟ ಒಂದು ಸರಪಳಿ: ಇಪತ್ತು ಮೀಟರ್‌ 
ಡಿ ಸ್ಲಾನಕ್ಷೆ ಸೀಮಾರೇಖೆಯ, ಸ್ಲಾನ ಸಂಖ್ಯೆಯ ಮ 
ದಿಂದ ಧಿಕ ಥು ಠಿ =ಒಂದುನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
1 2 087° 1-35 
2 3 179° 1-40 
3 4 266° 1-30 
4 1 357° 1-40 
5-45 
ಎನ್‌ಕ್ಲೋಸರ್‌ -6 


ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌-। ರಲ್ಲಿ ಮರಿತೊಟ್ಟು ಸರ್ವೆ ನಂ.3 ರ ಪಶ್ಚಿಮ ದಿಕ್ಕಿನಲ್ಲಿ ಮನೆ ಕಟ್ಟಿರುವ 0-10 ಎಕರೆ 
ಪ್ರದೇಶವು ಎನ್‌ಕ್ಲೋಸರ್‌ 6 ಆಗಿರುತ್ತದೆ. ಸದರಿ ಎನ್‌ಕ್ಲೋಸರ್‌ನ ಸೀಮಾ ರೇಖೆಯು ಮರಿತೊಟ್ಲು ಸರ್ವೆ ನಂ. 3.150 ರ ಪಶ್ಚಿಮ ದಿಕ್ಕಿನ ಕೂಡು 
ಬಾಂದಿನಿಂದ 293” ಕೋನ 4-75 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ವಿವಿಧ ಕೋನಗಳಲ್ಲಿ 9-25 ಸರಪಳಿ ಚಲಿಸಿ 
ಸ್ಥಾನ ಸಂಖ್ಯೆ 4 ರೆ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಎನ್‌ಕ್ಷೋಸರ್‌ -6 ರ ಸೀಮಾ ರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 
































ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ. ಕ 
ಸ್ಥಾನ ik ಒಂದು ಸರಪಳಿ- ಇಪತ್ತು ಮೀಟರ್‌ 
ಇ ಸ್ಲಾನಕ್ಷೆ ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಯ 
ದಿಂದ ಧಿಕ ಥು ಠಿ =ಒಂದುನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
1 2 058° 2-75 
2 3 146° 1-75 
3 4 237° 3-00 
4 1 334° 1-75 
9-25 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೪೫ 





ಎನ್‌ಕ್ಲೋಸರ್‌ - 7 
ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌-೪! ರಲ್ಲಿ ಮಾಚಿಕೊಪ್ಪ ಸರ್ವೆ ನಂ.54 ರಲ್ಲಿ ಸರ್ವೆ ನಂ. 41 ರ ಪೂರ್ವ ದಿಕ್ಕಿಗೆ 
ಇರುವ ಕೆರೆಯ ಪೂರ್ವ ದಿಕ್ಕಿನಲ್ಲಿ ಮನೆ ಕಟ್ಟಿರುವ 0-05 ಎಕರೆ ಪ್ರದೇಶವು ಎನ್‌ಕ್ಲೋಸರ್‌ 7 ಆಗಿರುತ್ತದೆ. ಸದರಿ ಎನ್‌ಕ್ಲೋಸರ್‌ನ ಸೀಮಾ 
ರೇಖೆಯು ಮಾಚಿಕೊಪ್ಪ ಸರ್ವೆ ನಂ. 4 43 ರ ಉತ್ತರ ದಿಕ್ಕಿನ ಕೂಡು ಬಾಂದಿನಿಂದ 136 ಕೋನ 8-70 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 1 
ರಿಂದ ಪ್ರಾರಂಭವಾಗಿ ವಿವಿಧ ಕೋನಗಳಲ್ಲಿ 4-90 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 4 ರೆ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1ನ್ನು ಸೇರುತ್ತದೆ. 
ಎನ್‌ ಕ್ಷೋಸರ್‌ -7 ರ ಸೀಮಾ ರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 






































ಅಂತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, ಘೆ 
ಸ್ಥಾನ ಒಂದು ಸರಪಳಿ- ಇಪ್ಪತ್ತು ಮೀಟರ್‌ 
® ಸ್ಥಾನಕ್ಕೆ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಉದ್‌ 
ದಿಂದ ki % =ಒಂದುನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
1 2 089° 1-10 
2 3 181° 1-35 
3 4 270° 1-10 
4 1 360° 1-35 
4-90 
ಎನ್‌ಕ್ಲೋಸರ್‌ -8 


ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌-೪! ರಲ್ಲಿ ಮಾಚಿಕೊಪ್ಪ ಸರ್ವೆ ನಂ.54 ರಲ್ಲಿ ಸರ್ವೆ ನಂ. 91ರ ಪಶ್ಚಿಮ ದಿಕ್ಕಿನಲ್ಲಿ ಮನೆ 
ಕಟ್ಟಿರುವ 0-05 ಎಕರೆ ಪ್ರದೇಶವು ಎನ್‌ಕ್ಟೋಸರ್‌ 8 ಆಗಿರುತ್ತದೆ. ಸದರಿ ಎನ್‌ಕ್ಲೋಸರ್‌ನ ಸೀಮಾ ರೇಖೆಯು ಮಾಚಿಕೊಪ್ಪ ಸರ್ವೆ ನಂ. 91 ರ 
ನೈರುತ್ಯ ಬಾಂದಿನಿಂದ 303 ಕೋನ 5-05 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ವಿವಿಧ ಕೋನಗಳಲ್ಲಿ 5-80 ಸರಪಳಿ 
ಚಲಿಸಿ ಸ್ಥಾನ ಸಂಖ್ಯೆ 4 ರೆ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಎನ್‌ ಕ್ಷೋಸರ್‌ -8 ರ ಸೀಮಾ ರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 




















ಅ೦ತರ ಸರಪಳಿಗಳಲ್ಲಿ 
ಕೋನ, ಡಿಗಿಗಳಲ್ಲಿ, 
ಸ್ಲಾನ ಒಂದು ಸರಪಳಿ- ಇಪತ್ತು ಮೀಟರ್‌ 
ky ಸ್ಥಾನಕ್ಕೆ | ಸೀಮಾರೇಖೆಯ, ಸ್ಥಾನ ಸಂಖ್ಯೆಯ ಸ 
ದಿಂದ 4 =ಒಂದುನೂರು ಕೊಂಡಿಗಳು 
ವಿವರಣೆ 
ಸರಪಳಿ - ಕೊಂಡಿಗಳು 
1 2 091” 1-40 
3 3 184° 1-55 
3 4 274° 1-30 
4 1 001” 1-55 
5-80 




















ಅಂದಗಾರು ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಬ್ಲಾಕ್‌-। ರಲ್ಲಿನ ನರಸೀಪುರ ಸರ್ವೆ ನಂ.261, 262, 285 (ಭಾಗ) ಬ್ಲಾಕ್‌ ಆಗಿ ರಲ್ಲಿ 
ಮರಿತೊಟ್ಲು ಸರ್ವೆ ನಂ.209 ಹಾಗೂ ಬ್ಲಾಕ್‌-1/ ರಲ್ಲಿನ ಮರಿತೊಟ್ಲು ಸರ್ವೆ ನಂ.114 ಗಳನ್ನು ಎನ್‌ಕ್ಲೋಸರ್‌ಗಳೆಂದು ಪರಿಗಣಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ 
ಪಿ.ಆರ್‌.589 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ. 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 46 ಎಫ್‌ಎಎಫ್‌ 2009, ಬೆಂಗಳೂರು, ದಿನಾಂಕ: 20-05-2011 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964ನೇ ಇಸವಿಯ ಕಾಯ್ದೆ 5)ಕಲಂ-4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ನರಸಿಂಹರಾಜಪುರ ತಾಲ್ಲೂಕು, ನರಸಿಂಹರಾಜಪುರ ಹೋಬಳಿ, ಆಡುವಳ್ಳಿ 


೧೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


ಭಾಗ - ೪ಎ 





ಗ್ರಾಮದ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯವೆಂದು 


ಈ ಮೂಲಕ ಘೋಷಿಸಿದೆ. 







































































ಅನುಸೂಚಿ 
ಜಿಲ್ಲೆ ಚಿಕ್ಕಮಗಳೂರು. 
ಕಂದಾಯ ಉಪ ವಿಭಾಗ ತರೀಕೆರೆ 
ತಾಲ್ಲೂಕು ನರಸಿಂಹರಾಜಪುರ 
ಹೋಬಳಿ ನರಸಿಂಹರಾಜಪುರ 
ಗ್ರಾಮ ಆಡುವಳ್ಳಿ 
ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಆಡುವಳ್ಳಿ ಬ್ಲಾಕ್‌-। ರಿಂದ ॥॥ 
ಹೆಸರು 
“ಅನುಸೂಚಿ” ಯ ವಿವರ : ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಬ್ವಾಕ್‌, ಗ್ರಾಮ, ಸರ್ವೆ ನಂಬರ್‌, ವಿಸ್ತೀರ್ಣದ ವಿವರ. 
ಉದ್ದೇಶಿತ ಉದ್ದೇಶಿತ 
“ಮೀಸಲು ಅರಣ್ಯ” “ಮೀಸಲು ಅರಣ್ಯ” ಅಧಿಸೂಚನೆಗೆ 
ಪ್ರದೇಶದಲ್ಲಿರುವ ಬ್ಲಾಕ್‌ಗಳ ಶ್ರ ನ ಒಳಪಡುವ ಪ್ರದೇಶದ ವಿಸ್ತೀರ್ಣ 
ಹೆಸರು ಎಕರೆ-ಗುಂಟೆ. 
ಆಡುವಳ್ಳಿ ಬ್ಲಾಕ್‌-! ಆಡುವಳ್ಳಿ 119 38-36 
97 1-05 
125 0-27 
40-28 
ಆಡುವಳ್ಳಿ ಬ್ಲಾಕ್‌-॥ ಆಡುವಳ್ಳಿ 97 54-00 
118 28-26 
262 6-05 
263 5-06 
261 6-30 
248 16-10 
264 117-35 
84 7-00 
85 2-27 
96 9-23 
95 17-31 
271-33 
ಆಡುವಳ್ಳಿ ಬ್ಲಾಕ್‌-॥॥ ಆಡುವಳ್ಳಿ 33 4-21 
34 25-20 
30-01 
ಮೂರು ಬ್ಲಾಕ್‌ಗಳ ಒಟ್ಟು ವಿಸ್ತೀರ್ಣ 342-22 














1) ಮೇಲ್ಕಂಡ ಕಾಯ್ದೆಯ ಕಲಂ 4(1)(ಸಿ) ಪ್ರಕಾರ ಸರ್ಕಾರವು ಉಪ ವಿಭಾಗಾಧಿಕಾರಿ, ತರೀಕೆರೆ ಉಪ ವಿಭಾಗ, ತರೀಕೆರೆ ಇವರನ್ನು ಅರಣ್ಯ 
ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 
ಇರಬಹುದಾಗಿರುವ ಹಕ್ಕು ಬಾದ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 


2) ಮೇಲ್ಕಂಡ ಕಾಯ್ದೆಯ ಕಲಂ 4(2) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪ ವಿಭಾಗ ಇವರನ್ನು ಈ ವಿಚಾರಣೆಯಲ್ಲಿ 
ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯನ್ನು ಪ್ರತಿನಿಧಿಸಲು ನೇಮಿಸಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೪೭ 





3) ಮೇಲ್ಕಂಡ ಕಾಯ್ದೆಯ ಕಲಂ 1, 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗೆ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16(1)ನೇ ಪ್ರಕಾರ 
ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 

4) ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಕಲಂ 16(2)ನೇ ಪ್ರಕಾರ ಆದೇಶ 
ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

5) ಇತರೆ ಸವಲತ್ತುಗಳು:- ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು ಹೊರತುಪಡಿಸಿ 
ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಉಚಿತವಾಗಿ ಒಣ ಎಲೆ 
ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಟೋಷರ್‌ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು 
ಹೊಂದಿರುತ್ತಾರೆ. ಕಂದಾಯ ಇಲಾಖೆಯಿಂದ ದಿನಾಂಕ:05-06-2002 ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ ಹಕ್ಕನ್ನು ಹಾಗೆಯೇ 
ಮುಂದುವರೆಸಲಾಗಿದೆ. 

6) ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು ವಿವರಗಳನ್ನು 
ಮುಂದೆ ವಿವರಿಸಿದೆ. 


ಆಡುವಳ್ಳಿ ಬ್ಲಾಕ್‌-! 
ಸಂಕ್ಷಿಪ್ತ ಸರಹದ್ದು ವಿವರ 
ಉಂ ೦ 
ಉತ್ತರ - ಆಡುವಳ್ಳಿ ಸರ್ವೆ ನಂಬರ್‌ 125, 119 ರ ಉಳಿಕೆ ಪ್ರದೇಶ 
ಪೂರ್ವ - ಆಡುವಳ್ಳಿ ಕಿರು ಅರಣ್ಮದ ಗಡಿ (ನೋಟಿಫಿಕೇಶನ್‌ ನಂಬರ್‌ ಜಿ-13604-ಎಫ್‌ಟಿ-7-29-19. ದಿನಾಂಕ: 19 ಮೇ 1930.) 
ದಕ್ಷಿಣ - ಆಡುವಳ್ಳಿ ಸರ್ವೆ ನಂಬರ್‌ 10 ಹಾಗು ಸರ್ವೆ ನಂಬರ್‌ 97 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ಆಡುವಳ್ಳಿ ಸರ್ವೆ ನಂಬರ್‌ 119 ರ ಉಳಿಕೆ ಪ್ರದೇಶ. 


ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಆಡುವಳ್ಳಿ ಗ್ರಾಮ ಸರ್ವೆ ನಂಬರ್‌ 125 ರ ನೈರುತ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 01 ರಿಂದ ಪ್ರಾರಂಭವಾಗಿ ಆಡುವಳ್ಳಿ ಗ್ರಾಮ 
ಸರ್ವೆ ನಂಬರ್‌ 125, 119 ರಲ್ಲಿ ವಿವಿಧ ಕೋನಗಳಲ್ಲಿ 43-75 ಸರಪಳಿ ದೂರ ಚಲಿಸಿ ಆಡುವಳ್ಳಿ ಗ್ರಾಮ ಸರ್ವೆ ನಂಬರ್‌ 314, 119, 121 
ಹಾಗು 120 ರ ನಾಕುಪ್ಪೆ ಕೂಡುಬಾ೦ದುವಿನಲ್ಲಿ ಸ್ಥಾನ ಸಂಖ್ಯೆ 97 ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





























ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ 
ಒಂದು ಸರಪಳಿವ 
ಸ್ನಾನ ಸೀಮಾರೇಖೆಯ, 
% ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ 4 ಸ್ಥಾನ ಸಂಖ್ಯೆಯ 
ಕ =ಇಪತ್ತು ಮೀಟರ್‌ಗಳು 
ವಿವರಣೆ ತಾ 
ಸರಪಳಿ-ಕೊಂಡಿಗಳು 
1 9 066° 13-00 
2 3 158° 2-00 
3 4 094° 3-50 
4 5 049° 1-50 
5 6 159° 5-00 
ಆಡುವಳ್ಳಿ ಸರ್ವೆ ನಂಬರ್‌ 314, 119, 18-75 
6 7 121, 120 ರ ನಾಕುಪ್ಪೆ 
ಕೂಡುಬಾಂದಿನಲ್ಲಿ 
43-75 

















ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 07 ರಿಂದ ಮುಂದುವರೆದು ಆಡುವಳ್ಳಿ ಕಿರು ಅರಣ್ಯದ ಗಡಿಯಲ್ಲಿ 25-00 ಸರಪಳಿ ದೂರ ಚಲಿಸಿ ಆಡುವಳ್ಳಿ 
ಸರ್ವೆ ನಂಬರ್‌ 119, 97 ರ ಸಾಮಾನ್ಯ ಎಲ್ಲೆಯಲ್ಲಿ ಸ್ಥಾನ ಸಂಖ್ಯೆ 08 ನ್ನು ಸೇರುತ್ತದೆ. 


೧೧೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


ಭಾಗ - ೪ಎ 





ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





ಅಂತರ ಸರಪಳಿಗಳಲ್ಲಿ 




















ಕೋನ ಡಿಗಿಗಳಲ್ಲಿ 
ಒಂದು ಸರಪಳಿ 
ಸಾನ ಸೀಮಾರೇಖೆಯ, 
ky ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ ಇ ಸ್ಥಾನ ಸಂಖ್ಯೆಯ 
ತ್ತ =ಇಪತು ಮೀಟರ್‌ಗಳು 
ವಿವರಣೆ kl 
ಸರಪಳಿ-ಕೊಂಡಿಗಳು 
7 8 220° 25-00 
25-00 








ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 08 ರಿಂದ ಮುಂದುವರೆದು ಆಡುವಳ್ಳಿ ಸರ್ವೆ ನಂಬರ್‌ 119, 97, 119 ರಲ್ಲಿ ವಿವಿಧ ಕೋನಗಳಲ್ಲಿ 58-15 
ಸರಪಳಿ ದೂರ ಚಲಿಸಿ ಆಡುವಳ್ಳಿ ಸರ್ವೆ ನಂಬರ್‌ 119, 97, 96 ರ ಮುಕ್ಕುಪ್ಪೆ ಕೂಡುಬಾಂದುವಿನಿಂದ 104 ಕೋನ 13-75 ಸರಪಳಿ 
ದೂರದಲ್ಲಿರುವ ಸ್ಥಾನ ಸಂಖ್ಯೆ 18 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





ಅಂತರ ಸರಪಳಿಗಳಲ್ಲಿ 















































ಕೋನ ಡಿಗಿಗಳಲ್ಲಿ 
ನ ತ ಒಂದು ಸರಪಳಿವ 
ಸ್ಪಾ ಸೀಮಾರೇ ಡೆ 
(ಇ ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ 6 ಸ್ಥಾನ ಸಂಖ್ಯೆಯ 
¥ =ಇಪತು ಮೀಟರ್‌ಗಳು 
ವಿವರಣೆ ಚ್ಚ 
ಸರಪಳಿ-ಕೊಂಡಿಗಳು 
8 9 3530 9-25 
9 10 091° 2-00 
10 11 003° 1-15 
11 12 273° 2-00 
12 13 346° 5-50 
13 14 310° 1-50 
14 15 261° 7-00 
15 16 174° 5-50 
16 17 1925 12-25 
17 18 307° 12-00 
58-15 








ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 18 ರಿಂದ ಮುಂದುವರೆದು ಆಡುವಳ್ಳಿ ಸರ್ವೆ ನಂಬರ್‌ 119 ರಲ್ಲಿ ವಿವಿಧ ಕೋನಗಳಲ್ಲಿ 16-00 ಸರಪಳಿ 
ದೂರ ಚಲಿಸಿ ಸ್ಥಾನ ಸಂಖ್ಯೆ 21 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 01 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 


ಚ 





ಕೋನ ಡಿಗಿಗಳಲ್ಲಿ 


ಅಂತರ ಸರಪಳಿಗಳಲ್ಲಿ 
ಒಂದು ಸರಪಳಿ= 














ಸ್ನಾನ ಸೀಮಾರೇಖೆಯ, 
ಇ ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ ಇ ಸ್ಲಾನ ಸಂಖ್ಯೆಯ 
4 =ಇಪತು ಮೀಟರ್‌ಗಳು 
ವಿವರಣೆ ಬ 
ಸರಪಳಿ-ಕೊಂಡಿಗಳು 
18 19 354° 4-00 
19 20 27" 3-00 
20 21 006° 5-50 
21 1 044° 3-50 

















16-00 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೪೯ 





ಆಡುವಳ್ಳಿ ಬ್ಲಾಕ್‌-॥ 
ಸಂಕಿಪ ಸರಹದ್ದು ವಿವರ 
ಉಂ [a] 


ಉತ್ತರ - ಆಡುವಳ್ಳಿ ಗ್ರಾಮ ಸರ್ವೆ ನಂಬರ್‌ 96, 97, 264, 118 ರ ಉಳಿಕೆ ಪ್ರದೇಶ ಹಾಗು ಆಡುವಳ್ಳಿ ಹಳ್ಳ. 
ಪೂರ್ವ - ಆಡುವಳ್ಳಿಗ್ರಾಮ ಸರ್ವೆ ನಂಬರ್‌ 118, 262, 263, 261, 248 ರ ಉಳಿಕೆ ಪ್ರದೇಶ. 
ದಕ್ಷಿಣ - ಕೊಳಲೆ ಕಿರು ಅರಣ್ಯದ ಗಡಿ (ನೋಟಿಫಿಕೇಶನ್‌ ನಂಬರ್‌ ಜಿ-143202-ಎಫ್‌ಟಿ-7-29-3. ದಿನಾಂಕ:8 ಮೇ 1930) 
ಹಾಗು ಆಡುವಳ್ಳಿ ಸರ್ವೆ ನಂಬರ್‌ 264, 95 ರ ಉಳಿಕೆ ಪ್ರದೇಶ. 
ಪಶ್ಚಿಮ — ಮೇಗರಮಕ್ಕಿ ಮೀಸಲು ಅರಣ್ಯದ ಗಡಿ. (ನೋಟಿಫಿಕೇಶನ್‌ ನಂಬರ್‌ ಆರ್‌-4751-4-ಎಫ್‌ಟಿ-175-18-6. ದಿನಾಂಕ:29 
ಅಕ್ಟೋಬರ್‌ 1919) 
ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಆಡುವಳ್ಳಿ ಗ್ರಾಮದ ಸರ್ವೆ ನಂಬರ್‌ 97, 264, 95 ಹಾಗು 96 ರ ನಾಕುಪ್ಪೆ ಕೂಡುಬಾಂದಿನಿಂದ 003? ಕೋನ 14-50 


ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 01 ರಿಂದ ಮೇಗರಮಕ್ಕಿ ಮೀಸಲು ಅರಣ್ಯದ ಗಡಿಯಲ್ಲಿ ಪ್ರಾರಂಭವಾಗಿ ಆಡುವಳ್ಳಿ ಸರ್ವೆ ನಂಬರ್‌ 96, 
97, 264 ರಲ್ಲಿ ಬಾಳೆಹೊನ್ನುರು-ನರಸಿಂಹರಾಜಪುರ ಮುಖ್ಯ ರಸ್ತೆಯ ಬಲ ಬದಿಯಲ್ಲಿ ವಿವಿಧ ಕೋನಗಳಲ್ಲಿ 22-00 ಸರಪಳಿ ದೂರ 
ಚಲಿಸಿ ಆಡುವಳ್ಳಿ ಸರ್ವೆ ನಂಬರ್‌ 264, 85, 292 ರ ಕೂಡುಬಾಂದಿನಿಂದ 353” ಕೋನ 10-40 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 04 
ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ವಿವಿಧ ಕೋನಗಳಲ್ಲಿ ಆಡುವಳ್ಳಿ ಸರ್ವೆ ನಂ 264 ಹಾಗು 97 ರಲ್ಲಿ 33-25 ಸರಪಳಿ 
ದೂರ ಚಲಿಸಿ ಆಡುವಳ್ಳಿ ಸರ್ವೆ ನಂಬರ್‌ 100ರ ಪಶ್ಚಿಮ ಮೂಲೆಬಾಂದಿನಿಂದ, ಆಡುವಳ್ಳಿ ಹಳ್ಳದ ಪಕ್ಕ 145 ಕೋನ 13-50 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 08 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಆಡುವಳ್ಳಿ ಸರ್ವೆ ನಂಬರ್‌ 97 ರಲ್ಲಿ ವಿವಿಧ 
ಕೋನಗಳಲ್ಲಿ 36-85 ಸರಪಳಿ ದೂರ ಚಲಿಸಿ ಆಡುವಳ್ಳಿ ಸರ್ವೆ ನಂಬರ್‌ 114, 118 ಹಾಗು 97 ರ ಮುಕ್ಕುಪ್ಪೆ ಕೂಡುಬಾಂದಿನಿಂದ 1959 
ಕೋನ 5-00 ಸರಪಳಿ ದೂರದಲ್ಲಿ ಆಡುವಳ್ಳಿ ಸರ್ವೆ ನಂಬರ್‌ 97 ಮತ್ತು 118ರ ಸಾಮಾನ್ಯ ಎಲ್ಲೆಯಲ್ಲಿ ಸ್ಥಾನ ಸಂಖ್ಯೆ 19 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಆಡುವಳ್ಳಿ ಸರ್ವೆ ನಂಬರ್‌ 118 ರಲ್ಲಿ ವಿವಿಧ ಕೋನಗಳಲ್ಲಿ 51-80 ಸರಪಳಿ ದೂರ ಚಲಿಸಿ ಆಡುವಳ್ಳಿ 
ಸರ್ವೆ ನಂಬರ್‌ 275 ರ ನೈರುತ್ಯ ದ್ವಿಕುಪ್ಪೆ ಬಾಂದಿನಿಂದ 223? ಕೋನ 2-50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 29ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





















































ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ 
ಒಂದು ಸರಪಳಿವ 
ಸ್ಲಾನ ಸೀಮಾರೇಖೆಯ, 
ಈ ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ ® ಸ್ಥಾನ ಸಂಖ್ಯೆಯ 
ಕ =ಇಪತು ಮೀಟರ್‌ಗಳು 
ವಿವರಣೆ ಜಿ 
ಸರಪಳಿ-ಕೊಂಡಿಗಳು 
1 2 127° 7-50 
2 3 155° 5-00 
3 4 187° 9-50 
22-00 
4 5 129° 7-75 
5 6 126° 4-00 
6 7 102° 6-50 
7 8 018° 15-00 
33-25 
8 9 066° 3-60 
9 10 079° 6-00 
10 11 1235 1-55 
11 12 0159 2-00 
12 13 118° 5-00 
13 14 144° 4-00 
14 15 1619 4-70 




















೧೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 



























































ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ 
ಒಂದು ಸರಪಳಿವ 
ಸ್ನಾನ ಸೀಮಾರೇಖೆಯ, 
1 ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ ಇ ಸ್ಥಾನ ಸಂಖ್ಯೆಯ 
ಕ =ಇಪತ್ತು ಮೀಟರ್‌ಗಳು 
ವಿವರಣೆ ಜ್‌ 
ಸರಪಳಿ-ಕೊಂಡಿಗಳು 
15 16 077° 3-75 
16 17 105° 2-00 
17 18 036° 3-00 
18 19 091° 1-25 
36-85 
19 20 154° 4-40 
20 21 129° 4-50 
21 22 066° 4-50 
22 23 018° 5-00 
23 24 110° 5-75 
24 25 138° 4-25 
25 26 202° 5-40 
26 27 0967 5-00 
27 28 077° 7-00 
28 29 038° 6-00 
51-80 

















ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 29 ರಿಂದ ಮುಂದುವರೆದು ಆಡುವಳ್ಳಿ ಸರ್ವೆ ನಂಬರ್‌ 118ರಲ್ಲಿ ವಿವಿಧ ಕೋನಗಳಲ್ಲಿ 15-00 ಸರಪಳಿ 
ದೂರ ಚಲಿಸಿ ಆಡುವಳ್ಳಿ ಸರ್ವೆ ನಂಬರ್‌ 258, 259ರ ಉತ್ತರ ದಿಕ್ಕಿನ ಕೂಡುಬಾಂದಿನಿಂದ 040° ಕೋನ 5-50 ಸರಪಳಿ ದೂರದಲ್ಲಿ 
ಸ್ಥಾನ ಸಂಖ್ಯೆ 33 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ ನಂಬರ್‌ 118ರಲ್ಲಿ ವಿವಿಧ ಕೋನಗಳಲ್ಲಿ 26-55 ಸರಪಳಿ 
ದೂರ ಚಲಿಸಿ ಸರ್ವೆ ನಂಬರ್‌ 259, 260, 261 ಸೇರುವ ಮುಕ್ಕುಪ್ಪೆ ಕೂಡುಬಾಂದಿನಿಂದ 292? ಕೋನ 17-50 ಸರಪಳಿ ದೂರದಲ್ಲಿ 
ಸ್ಥಾನ ಸಂಖ್ಯೆ 39 ನ್ನು ಸೇರುತ್ತದೆ. ಸೀಮಾರೇಖೆಯು ಮುಂದುವರೆದು ಆಡುವಳ್ಳಿ ಸರ್ವೆ ನಂಬರ್‌ 118, 262, 263, 261, 264, 261 
ರಲ್ಲಿ ವಿವಿಧ ಕೋನಗಳಲ್ಲಿ 45-55 ಸರಪಳಿ ದೂರ ಚಲಿಸಿ ಆಡುವಳ್ಳಿ ಸರ್ವೆ ನಂಬರ್‌ 259, 261, 260 ರ ಮುಕ್ಕುಪ್ಪೆ ಕೂಡುಬಾಂದಿನಲ್ಲಿ 
ಸ್ಥಾನ ಸಂಖ್ಯೆ 48 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಆಡುವಳ್ಳಿ ಸರ್ವೆ ನಂಬರ್‌ 261, 248, 264, 248 ರಲ್ಲಿ ವಿವಿಧ 
ಕೋನಗಳಲ್ಲಿ 94-45 ಸರಪಳಿ ದೂರ ಚಲಿಸಿ, ಆಡುವಳ್ಳಿ ಸರ್ವೆ ನಂಬರ್‌ 248, 242, 24 ಮತ್ತು 264 ರ ನಾಕುಪ್ಪೆ ಕೂಡುಬಾಂದಿನಿಂದ 
ಪೂರ್ವಕ್ಕೆ ಆಡುವಳ್ಳಿ ಸರ್ವೆ ನಂಬರ್‌ 248, 242 ರ ಸಾಮಾನ್ಯ ಗಡಿಯಲ್ಲಿ 8-20 ಸರಪಳಿ ದೂರದಲ್ಲಿ (ಕೊಳಲೆ ಕಿರು ಅರಣ್ಯದ 
ಗಡಿಯಲ್ಲಿ) ಸ್ಥಾನ ಸಂಖ್ಯೆ 67 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 




















ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ 
ಒಂದು ಸರಪಳಿವ 
ಸ್ಥಾನ ಸೀಮಾರೇಖೆಯ, 
ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ ಈ ಸ್ಥಾನ ಸಂಖ್ಯೆಯ 
i =ಇಪತು ಮೀಟರ್‌ಗಳು 
ವಿವರಣೆ ಪ 
ಸರಪಳಿ-ಕೊಂಡಿಗಳು 
29 30 168° 3-00 
30 31 199° 2-50 
31 32 076° 4-00 
32 33 222° 5-50 
15-00 




















ಭಾಗ - ೪ಎ 





ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


ಅಂತರ ಸರಪಳಿಗಳಲ್ಲಿ 


೧೧೫೧ 














































































































ಕೋನ ಡಿಗಿಗಳಲ್ಲಿ 
KR ಒಂದು ಸರಪಳಿ- 
ಸ್ಥಾನ ಸೀಮಾರೇಖೆಯ, 
ಹ ಸ್ಲಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ ತ ಸ್ಥಾನ ಸಂಖ್ಯೆಯ ತ 
ಜಾ =ಐಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
33 34 233° 4-10 
34 35 288" 3-75 
35 36 207° 3-00 
36 37 301° 4-20 
37 38 271° 8-50 
38 39 258" 3-00 
26-55 
39 40 200° 7-55 
40 41 229° 4-50 
41 42 121° 4-00 
42 43 0619 7-00 
43 44 174° 5-50 
44 45 120° 4-00 
45 46 061° 3-00 
46 47 032° 5-50 
47 48 ಆಡುವಳ್ಳಿ ಸರ್ವೆ ನಂಬರ್‌ 4-50 
259, 261, 260 ರ ಮುಕ್ಕುಪ್ಪೆ 
ಕೂಡುಬಾಂದಿನಲ್ಲಿ 
45-55 
48 49 179° 11-50 
49 50 015° 6-55 
50 51 113° 4-45 
51 52 2149 4-80 
52 53 096° 4-90 
53 54 0369 4-60 
54 55 1559 5-00 
55 56 250° 3-40 
56 57 918° 5-10 
57 58 157 3-10 
58 59 064° 10-50 
59 60 144° 6-50 
60 61 165° 3-50 
61 62 267° 2-00 
62 63 187" 2-50 
63 64 100° 2-50 
64 65 169° 2-80 
































೧೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 
ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ 4 
ಈ ಒಂದು ಸರಪಳಿ 
ಸ್ಲಾನ ಸೀಮಾರೇಖೆಯ, 
ಸ ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ ಇ ಸ್ಥಾನ ಸಂಖ್ಯೆಯ 
| =ಇಪತು ಮೀಟರ್‌ಗಳು 
ವಿವರಣೆ ಖ್‌ 
ಸರಪಳಿ-ಕೊಂಡಿಗಳು 
65 66 217° 1-75 
66 67 115° 9-00 
94-45 




















ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 67 ರಿಂದ ಮುಂದುವರೆದು ಕೊಳಲೆ ಕಿರು ಅರಣ್ಯದ ಗಡಿಯಲ್ಲಿ ಪಶ್ಚಿಮ ಮತ್ತು ನೈರುತ್ಯಾಭಿಮುಖವಾಗಿ 
16-50 ಸರಪಳಿ ದೂರ ಚಲಿಸಿ ಆಡುವಳ್ಳಿ ಸರ್ವೆ ನಂಬರ್‌ 264, 24, 20, 19 ರ ಕೂಡು ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 69 ನ್ನು ಸೇರುತ್ತದೆ. 
ಮುಂದುವರೆದು ಸೀಮಾರೇಖೆಯು ಆಡುವಳ್ಳಿ ಸರ್ವೆ ನಂಬರ್‌ 264 ರಲ್ಲಿ ವಿವಿಧ ಕೋನಗಳಲ್ಲಿ 51-10 ಸರಪಳಿ ದೂರ ಚಲಿಸಿ ಆಡುವಳ್ಳಿ 
ಸರ್ವೆ ನಂಬರ್‌ 17, 4, 264 ರ ಮುಕ್ಕುಪ್ಪೆ ಕೂಡುಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 77 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು 
ಆಡುವಳ್ಳಿ ಸರ್ವೆ ನಂಬರ್‌ 264 ರಲ್ಲಿ ಹಳ್ಳದ ಎಡಬದಿಯಲ್ಲಿ ವಿವಿಧ ಕೋನಗಳಲ್ಲಿ 34-65 ಸರಪಳಿ ದೂರ ಚಲಿಸಿ ಆಡುವಳ್ಳಿ ಸರ್ವೆ 
ನಂಬರ್‌ 264, 81 ಹಾಗು 84 ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 84 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ 
ನಂಬರ್‌ 84, 85 ರಲ್ಲಿ ವಿವಿಧ ಕೋನಗಳಲ್ಲಿ 31-10 ಸರಪಳಿ ದೂರ ಚಲಿಸಿ ಆಡುವಳ್ಳಿ ಸರ್ವೆ ನಂಬರ್‌ 85, 292 ಹಾಗು 264 ರ 
ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 90 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು 297? ಕೋನ 2-50 ಸರಪಳಿ ದೂರ ಚಲಿಸಿ 
ಸ್ಥಾನ ಸಂಖ್ಯೆ 91ನ್ನು ಬಾಳೆಹೊನ್ನೂರು-ನರಸಿಂಹರಾಜಪುರ ಮುಖ್ಯ ರಸ್ತೆಯ ಬಲ ಬಲಪಾಶನ್ಯ ದಲ್ಲಿ ಸೇರುತ್ತದೆ. ಸೀಮಾರೇಖೆಯು ಸದರಿ 
ರಸ್ತೆಯ ಬಲಪಾಶನ್ಯದಿಂದ 352 ಕೋನ 4-30 ಸರಪಳಿ ದೂರ ಚಲಿಸಿ ಸದರಿ ರಸ್ತೆಯ ಎಡಪಾಶನ್ಸದಲ್ಲಿರುವ ಸ್ಥಾನ ಸಂಖ್ಯೆ 92ನ್ನು 
ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ ನಂಬರ್‌ 264 ಹಾಗು 95 ರಲ್ಲಿ ವಿವಿಧ ಕೋನಗಳಲ್ಲಿ 26-30 ಸರಪಳಿ ದೂರ 
ಚಲಿಸಿ ಸರ್ವೆ ನಂಬರ್‌ 97, 264, 95 ಹಾಗು 96 ರ ನಾಕುಪ್ಪೆ ಕೂಡುಬಾಂದಿನಿಂದ 240" ಕೋನ 5-00 ಸರಪಳಿ ದೂರದಲ್ಲಿ ಸ್ಥಾನ 
ಸಂಖ್ಯೆ 100 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಸರ್ವೆ ನಂಬರ್‌ 95 ರಲ್ಲಿ ವಿವಿಧ ಕೋನಗಳಲ್ಲಿ 41-95 ಸರಪಳಿ ದೂರ 
ಚಲಿಸಿ ಸರ್ವೆನಂಬರ್‌ 94ರ ವಾಯುವ್ಯ ಮೂಲೆಬಾಂದಿನಿಂದ 009? ಕೋನ 7-00 ಸರಪಳಿ ದೂರದಲ್ಲಿ ಮೇಗರಮಕ್ಕಿ ಮೀಸಲು ಅರಣ್ಯದ 
ಗಡಿಯಲ್ಲಿ ಸ್ಥಾನ ಸಂಖ್ಯೆ 111 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 









































ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ 
ಒಂದು ಸರಪಳಿವ 
ಸ್ನಾನ ಸೀಮಾರೇಖೆಯ, 
ಇ ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ ಇ ಸ್ಲಾನ ಸಂಖ್ಯೆಯ 
3 =ಇಪತು ಮೀಟರ್‌ಗಳು 
ವಿವರಣೆ ಉಗ 
ಸರಪಳಿ-ಕೊಂಡಿಗಳು 
67 68 ಆಡುವಳ್ಳಿ ಸರ್ವೆ ನಂಬರ್‌ 248, 242, 24, 8-20 
264 ರ ಕೂಡುಬಾಂದು. 
68 69 ಆಡುವಳ್ಳಿ ಸರ್ವೆ ನಂಬರ್‌ 264, 24, 20, 19 ರ 8-30 
ಕೂಡುಬಾಂದು. 
16-50 
69 70 319° 7-00 
70 71 336° 2-85 
71 72 327° 2-00 
72 73 318° 13-90 
73 74 039° 2-35 
74 75 288° 9-50 
75 76 281° 9-00 
76 77 ಆಡುವಳ್ಳಿ ಗ್ರಾಮದ ಸರ್ವೆ ನಂಬರ್‌ 17, 4, 264 4-50 
ಕೂಡುವ ಮುಕ್ತುಪ್ಪೆ ಬಾಂದುವಿನಲ್ಲಿ. 
51-10 




















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 


ಅಂತರ ಸರಪಳಿಗಳಲ್ಲಿ 











































































































ಕೋನ ಡಿಗಿಗಳಲ್ಲಿ 
ಕು ಒಂದು ಸರಪಳಿ= 
ಸ್ಥಾನಕ್ಕೆ ೬4. ಒಂದು ನೂರು ಕೊಂಡಿಗಳು 
iA =ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ಗ 78 301° 3-40 
78 79 2089 2-00 
79 80 267° 5-00 
80 81 3159 5-75 
81 82 3209 4-00 
82 83 2959 8-00 
83 84 ಆಡುವಳ್ಳಿ ಸರ್ವೆ ನಂಬರ್‌ 264, 81, 84 ರ 6-50 
ಕೂಡುಬಾಂದಿನಲ್ಲಿ 
34-65 
84 85 2659 3-50 
85 86 311° 9-00 
86 87 286° 6-50 
87 88 276° 4-00 
88 89 004° 4-00 
89 90 ಆಡುವಳ್ಳಿ ಸರ್ವೆ ನಂಬರ್‌ 85, 292, 264 ರ 4-00 
ಕೂಡುಬಾಂದಿನಲ್ಲಿ. 
31-10 
90 91 297° 2-50 
2-50 
91 92 352° 4-30 
4-30 
92 93 267° 2-30 
93 94 1859 3-90 
94 95 2319 3-55 
95 96 346° 2-50 
96 97 291° 2-50 
97 98 2889 2-55 
98 99 3519 4-50 
99 100 350° 4-50 
26-30 
100 101 269° 4-00 
101 102 229° 2-50 
102 103 187° 2-50 
103 104 159° 8-50 
104 105 178° 2-50 
105 106 287° 5-75 

















೧೧೫೩ 


೧೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 























ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ 
ಒಂದು ಸರಪಳಿವ 
ಸ್ನಾನ ಸೀಮಾರೇಖೆಯ, 
ಇ ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ ಇ ಸ್ಲಾನ ಸಂಖ್ಯೆಯ 
ಇ =ಇಪತು ಮೀಟರ್‌ಗಳು 
ವಿವರಣೆ ಲ 
ಸರಪಳಿ-ಕೊಂಡಿಗಳು 
106 107 319° 5-00 
107 108 348° 3-50 
108 109 266° 1-50 
109 110 315° 3-20 
110 111 333° 3-00 
41-95 

















ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 111 ರಿಂದ ಮುಂದುವರೆದು ಈಶಾನ್ಯಾಭಿಮುಖವಾಗಿ ಮೇಗರಮಕ್ಕಿ ಮೀಸಲು ಅರಣ್ಯದ ಗಡಿಯಲ್ಲಿ 28-00 
ಸರಪಳಿ ದೂರ ಚಲಿಸಿ ಸದರಿ ಮೀಸಲು ಅರಣ್ಯದ ಗಡಿಯಲ್ಲಿಯೇ ಪ್ರಾರಂಭಿಕ ಸ್ಥಾನ ಸಂಖ್ಯೆ 01 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





























ಅಂತರ ಸರಪಳಿಗಳಲ್ರಿ 
ಕೋನ ಡಿಗಿಗಳಲ್ಲಿ 
1 ಒಂದು ಸರಪಳಿ 
ಸ್ಲಾನ ಸೀಮಾರೇಖೆಯ, 
| ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ % ಸ್ಥಾನ ಸಂಖ್ಯೆಯ 
4 =ಇಪತು ಮೀಟರ್‌ಗಳು 
ವಿವರಣೆ ಹ 
ಸರಪಳಿ-ಕೊಂಡಿಗಳು 
111 01 0539 28-00 
28-00 
ಆಡುವಳ್ಳಿ ಬ್ಲಾಕ್‌-॥॥ 
ಸಂಕಿಪ ಸರಹದು ವಿವರ 
ಉಂ [a] 
ಉತ್ತರ - ಅಡುವಳ್ಳಿ ಸರ್ವೆ ನಂಬರ್‌ 34,33 ರ ಉಳಿಕೆ ಪ್ರದೇಶ. 
ಪೂರ್ವ - ಬಾಳೆಹೊನ್ನೂರು-ನರಸಿಂಹರಾಜಪುರ ಮುಖ್ಯ ರಸ್ತೆ 
ದಕಿಣ — 


ಮೇಗರಮಕ್ಕಿ ಮೀಸಲು ಅರಣ್ಯದ ಗಡಿ. (ನೋಟಿಫಿಕೇಶನ್‌ ನಂಬರ್‌ ಆರ್‌-4751-4-ಎಫ್‌ಟಿ-175-18-6. ದಿನಾಂಕ: 29 
ಅಕ್ಟೋಬರ್‌ 1919.) 
ಪಶ್ಚಿಮ - ಆಡುವಳ್ಳಿ ಸರ್ವೆ ನಂಬರ್‌ 34 ರ ಉಳಿಕೆ ಪ್ರದೇಶ. 
ಸವಿವರವಾದ ಸರಹದ್ದು ವಿವರಣೆ 
ಉತ್ತರ: ಸೀಮಾರೇಖೆಯು ಆಡುವಳ್ಳಿ ಗ್ರಾಮದ ಸರ್ವೆ ನಂಬರ್‌ 33, 34, 76 ಕೂಡುವ ಮುಕ್ಕುಪ್ಪೆ ಬಾಂದಿನಿಂದ 235 ಕೋನ 15-00 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 01 ರಿಂದ ಪ್ರಾರಂಭವಾಗಿ ಆಡುವಳ್ಳಿ ಸರ್ವೆ ನಂಬರ್‌ 34 ಹಾಗು 33 ರಲ್ಲಿ ಈಶಾನ್ಯಾಭಿಮುಖವಾಗಿ 16-50 
ಸರಪಳಿ ದೂರ ಚಲಿಸಿ ಬಾಳೆಹೊನ್ನೂರು-ನರಸಿ೦ಹರಾಜಪುರ ಮುಖ್ಯ ರಸ್ತೆಯ ಎಡಬದಿಯಲ್ಲಿ ಸ್ಥಾನ ಸಂಖ್ಯೆ 02ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 














ಅಂತರ ಸರಪಳಿಗಳಲ್ರಿ 
ಕೋನ ಡಿಗಿಗಳಲ್ಲಿ 1 
ತ ಒಂದು ಸರಪಳಿ 
ಸ್ಲಾನ ಸೀಮಾರೇಖೆಯ, 
ಈ ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ ಈ ಸ್ಥಾನ ಸಂಖ್ಯೆಯ 
=ಇಪತು ಮೀಟರ್‌ಗಳು 
ವಿವರಣೆ ತಡವ್‌ 
ಸರಪಳಿ-ಕೊಂಡಿಗಳು 
1 2 055° 16-50 
16-50 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೫೫ 





ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 02 ರಿಂದ ಮುಂದುವರೆದು ಬಾಳೆಹೊನ್ನೂರು-ನರಸಿ೦ಹರಾಜ ಪುರ ಮುಖ್ಯ ರಸ್ತೆಯ ಎಡಬದಿಯಲ್ಲಿಯೇ 
36-50 ಸರಪಳಿ ದೂರ ಚಲಿಸಿ ಆಡುವಳ್ಳಿ ಗ್ರಾಮ ಸರ್ವೆ ನಂಬರ್‌ 33, 34 ಹಾಗು ಮೇಗರಮಕ್ಕಿ ಗ್ರಾಮಗಳು ಕೂಡುವ ಮುಕ್ಕುಪ್ಪೆ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 93 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





ಅಂತರ ಸರಪಳಿಗಳಲ್ಲಿ 





ಕೋನ ಡಿಗಿಗಳಲ್ಲಿ ಒಂದು ಸರಪಳಿ= 
ಸ ಸ್ಥಾನಕ್ಕೆ ಸೀಮಾರೇಖೆಯ, ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ ಇಪ್ಪತ್ತು ಮೀಟರ್‌ಗಳು 
ಸರಪಳಿ-ಕೊಂಡಿಗಳು 
ಬಾಳೆಹೊನ್ನೂರು-ನರಸಿಂಹರಾಜಪುರ 36-50 
A 8 ರಸ್ತೆಯ ಎಡಬದಿಯಲ್ಲಿ ಮತ್ತು ಆಡುವಳ್ಳಿ ಸರ್ವೆ 


ನಂಬರ್‌ 33, 34 ಹಾಗು ಮೇಗರಮಕ್ಕಿ ಗ್ರಾಮಗಳು 
ಕೂಡುವ ಮುಕ್ಕುಪ್ಪೆ ಬಾಂದಿನಲ್ಲಿ. 

















36-50 

ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 03 ರಿ೦ದ ಮುಂದುವರೆದು ಮೇಗರಮಕ್ಕಿ ಮೀಸಲು ಅರಣ್ಯದ ಎಲ್ಲೆಯಲ್ಲಿ 28-50 ಸರಪಳಿ ದೂರ ಚಲಿಸಿ 
ಸದರಿ ಮೀಸಲು ಅರಣ್ಯದ ಎಲ್ಲೆಯಲ್ಲಿಯೇ ಸ್ಥಾನ ಸಂಖ್ಯೆ 04 ನ್ನು ಸೇರುತ್ತದೆ 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 











ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ ನ 


ಒಂದು ಸರಪಳಿ= 
ಸ್ಲಾನ ಸೀಮಾರೇಖೆಯ, 
ಇ ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ ಇ 


ಸ್ಥಾನ ಸಂಖ್ಯೆಯ 


=ಇಪತ್ತು ಮೀಟರ್‌ಗಳು 
ವಿವರಣೆ ಕ್‌ 


ಸರಪಳಿ-ಕೊಂಡಿಗಳು 
3 4 304° 28-50 























28-50 





ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 04 ರಿಂದ 350° ಕೋನದಲ್ಲಿ 4-50 ಸರಪಳಿ ದೂರ ಚಲಿಸಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 01 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ; 





ಅಂತರ ಸರಪಳಿಗಳಲ್ಲಿ 
ಕೋನ ಡಿಗಿಗಳಲ್ಲಿ ಥಾ 





ಒಂದು ಸರಪಳಿ= 
ಸಾನ ಸೀಮಾರೇಖೆಯ, 
ಈ ಸ್ಥಾನಕ್ಕೆ ಒಂದು ನೂರು ಕೊಂಡಿಗಳು 
ದಿಂದ ಇ ಸ್ಲಾನ ಸಂಖ್ಯೆಯ 
3 =ಇಪತು ಮೀಟರ್‌ಗಳು 
ವಿವರಣೆ oi 
ಸರಪಳಿ-ಕೊಂಡಿಗಳು 
4 1 350° 4-50 





4-50 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ 
ಪಿ.ಆರ್‌.518 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ. 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 17 ಎಫ್‌ಎಎಫ್‌ 2009, ಬೆಂಗಳೂರು, ದಿನಾಂಕ: 20-05-2011 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964ನೇ ಇಸವಿಯ ಕಾಯ್ದೆ 5) ಕಲಂ-4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ನರಸಿಂಹರಾಜಪುರ ತಾಲ್ಲೂಕು. ಕಸಬಾ ಹೋಬಳಿ, ಕಣಿವೆ ಗ್ರಾಮದ 


ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯವೆಂದು ಈ 
ಮೂಲಕ ಘೋಷಿಸಿದೆ. 


೧೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





























ಅನುಸೂಚಿ 
ಜಿಲ್ಲೆ ಚಿಕ್ಕಮಗಳೂರು 
ಕಂದಾಯ ಉಪ ವಿಭಾಗ ತರೀಕೆರೆ 
ತಾಲ್ಲೂಕು ನರಸಿಂಹರಾಜಪುರ 
ಹೋಬಳಿ ಕಸಬಾ 
ಗ್ರಾಮ ಕಣಿವೆ 
ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಹೆಸರು ಕಣಿವೆ ಮೀಸಲು ಅರಣ್ಯ ಬ್ಲಾಕ್‌-। ಮತ್ತು ॥ 
2. ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಬ್ಲಾಕ್‌, ಗ್ರಾಮ, ಸರ್ವೆ ನಂಬರ್‌, ವಿಸ್ತೀರ್ಣದ ವಿವರ. 
ಉದ್ದೇಶಿತ 
ಇ ಉದ್ದೇಶಿತ “ಮೀಸಲು ಅರಣ್ಯ” ಅಧಿಸೂಚನೆಗೆ 
“ಮೀಸಲು ಅರಣ್ಣ? ಸರ್ವೆ 
ಮ ಗ್ರಾಮ ಒಳಪಡುವ ಪ್ರದೇಶದ ವಿಸ್ತೀರ್ಣ 
ಪ್ರದೇಶದಲ್ಲಿರುವ ಬ್ಲಾಕ್‌ಗಳ ನಂ. 
ಸ ಈ ಎಕರೆ-ಗುಂಟೆ. 
ಹೆಸರು 
ಕಣಿವೆ ಮೀಸಲು ಅರಣ್ಯ ಕಣಿವೆ 25 2-22 
ಬ್ಲಾಕ್‌-| 1] 70-14 
72-36 
ಕಣಿವೆ ಮೀಸಲು ಅರಣ್ಯ ಕಣಿವೆ 72 19-00 
ಬ್ಲಾಕ್‌-॥ 93 15-10 
98 66-11 
100-21 
ಎರಡು ಬ್ಲಾಕ್‌ಗಳ ಒಟ್ಟು ವಿಸ್ತೀರ್ಣ 173-17 














1) ಮೇಲ್ಕಂಡ ಕಾಯ್ದೆಯ ಕಲಂ 4(0(ಸಿ) ಪ್ರಕಾರ ಸರ್ಕಾರವು ಉಪ ವಿಭಾಗಾಧಿಕಾರಿ, ತರೀಕೆರೆ ಉಪ ವಿಭಾಗ, ತರೀಕೆರೆ ಇವರನ್ನು ಅರಣ್ಯ 
ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ 
ಇರಬಹುದಾಗಿರುವ ಹಕ್ಕು ಬಾದ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 

2) ಮೇಲ್ಕಂಡ ಕಾಯ್ದೆಯ ಕಲಂ 462) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪ ವಿಭಾಗ, ಕೊಪ್ಪ ಇವರನ್ನು ಈ 
ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯನ್ನು ಪ್ರತಿನಿಧಿಸಲು ನೇಮಿಸಿದೆ. 

3) ಮೇಲ್ಕಂಡ ಕಾಯ್ದೆಯ ಕಲಂ 1, 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗೆ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16(1)ನೇ ಪ್ರಕಾರ 
ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 

4) ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಕಲಂ 16(2)ನೇ ಪ್ರಕಾರ ಆದೇಶ 
ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

5) ಇತರೆ ಸವಲತ್ತುಗಳು: ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 
ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರು ಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. 

6) ಉದ್ದೇಶಿತ “ಮೀಸಲು ಅರಣ್ಯ” ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು 
ವಿವರಗಳನ್ನು ಮುಂದೆ ವಿವರಿಸಿದೆ. 


ಕಣಿವೆ ಬ್ಲಾಕ್‌ - | 
ಕಣಿವೆ ಬ್ಲಾಕ್‌ | ರ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ 
ಉತ್ತರ: ಕಣಿವೆ ಸ.ನಂ.14 ಮತ್ತು 12ರ ಗಡಿ ಹಾಗೂ 25 ರ ಉಳಿಕೆ ಪ್ರದೇಶ 
ಪೂರ್ವ: ಕಣಿವೆ ಸರ್ವೆ ನಂಬರ್‌:11 ರ ಉಳಿಕೆ ಪ್ರದೇಶ 
ದಕ್ಷಿಣ: ತೀರ್ಥಹಳ್ಳಿ ತಾಲ್ಲೂಕಿನ ಹಸ೦ದೂರು ಗ್ರಾಮದ ಗಡಿ 


ಪಶ್ಚಿಮ: ತೀರ್ಥಹಳ್ಳಿ ತಾಲ್ಲೂಕಿನ ಮುಂದನಳ್ಳಿ ಗ್ರಾಮದ ಗಡಿ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೫೭ 





ಸವಿವರವಾದ ಸರಹದ್ದು ವಿವರ 
ಉತ್ತರ: ಸೀಮಾರೇಖೆಯು ಕಣಿವೆ ಗ್ರಾಮ ಸರ್ವೆ ನಂಬರ್‌ 14 ಮತ್ತು 11 ಹಾಗೂ ಮುಂದನಳ್ಳಿ ಗ್ರಾಮ ಗಡಿ ಮೂಕುಪ್ರೆ ಬಾಂದುವಿನಲ್ಲಿ ಸ್ಥಿರವಾಗಿರುವ 
ಸ್ಥಾನ ಸಂಖ್ಯೆ 01 ರಿಂದ ಪ್ರಾರಂಭಗೊಂಡು ಸರ್ವೆ ನ೦ಬರ್‌ 14 ಹಾಗೂ 12 ರ ದಕ್ಷಿಣ ಗಡಿ ರೇಖೆಯ ಮೇಲೆ ಹಾಗೂ ಸರ್ವೆ ನಂಬರ್‌ 
25 ಹಾಗೂ 11 ರಲ್ಲಿ ವಿವಿಧ ಕೋನಗಳಲ್ಲಿ 43-10 ಸರಪಳಿ ಚಲಿಸಿ, ಸರ್ವೆ ನಂಬರ್‌ 39 ಮತ್ತು 38 ರ ನೈರುತ್ಯ ಕೂಡು ಬಾಂದುವಿನಿಂದ 
295 ಕೋನ, 6-85 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 07 ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 


























ಅಂತರ ಸರಪಳಿಗಳಲ್ಲಿ 
ಸ್ಥಾನದ | ಸಾಕೆ ನಗಳು) (1 ಸರಪಳಿ - 20 ಮೀ ಗಹ 

1 2 086° 7-30 
2 3 0879 7-50 
3 4 004 3-10 
4 5 339 5-20 
5 6 082 9 11-25 
6 7 1479 ಸ್ವಲ 

43-10 




















ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 07 ರಿಂದ ಮುಂದುವರೆದು ಸರ್ವೆ ನಂಬರ್‌ 11 ರಲ್ಲಿ ವಿವಿಧ ಕೋನಗಳಲ್ಲಿ 19-30 ಸರಪಳಿ ಚಲಿಸಿ, 
ಸರ್ವೆ ನಂಬರ್‌ 10 ರ ನೈರುತ್ಯ ಬಾಂದುವಿನಲ್ಲಿ ಸ್ಥಿರವಾಗಿರುವ ಸ್ಥಾನ ಸಂಖ್ಯೆ 09ನ್ನು ಸೇರಿ ಪುನಃ ಸರ್ವೆ ನಂಬರ್‌ 11 ರಲ್ಲಿಯೇ ವಿವಿಧ 
ಕೋನಗಳಲ್ಲಿ 13-35 ಸರಪಳಿ ಚಲಿಸಿ ಸರ್ವೆ ನಂಬರ್‌ 8 ರ ನೈರುತ್ಯ ಬಾಂದುವಿನಲ್ಲಿ ಸ್ಥಿರವಾಗಿರುವ ಸ್ಥಾನ ಸಂಖ್ಯೆ 11 ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 


























ಅಂತರ ಸರಪಳಿಗಳಲ್ಲಿ 
ಸ್ನಾನದಿಂದ ಸ್ಥಾನಕ್ಕೆ ಕೋನ(ಡಿಗಿಗಳಲ್ಲಿ) pi 
ಈ ೪ ಣೌ (1 ಸರಪಳಿ - 20 ಮೀ ಗಳು) 

7 8 1749 8-20 
8 9 1689 11-10 
19-30 
9 10 252° 7-20 
10 1] 1689 6-15 
13-35 

















ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 11 ರಿಂದ ಮುಂದುವರಿದು 2-60 ಸರಪಳಿ ಚಲಿಸಿ ಹಸಂದೂರು- ಕಣಿವೆ ಗ್ರಾಮ ಸಾಮಾನ್ಯ ಗಡಿ ರೇಖೆ 
ಮೇಲೆ ಸ್ಥಾನ ಸಂಖ್ಯೆ 12 ನ್ನು ಸೇರಿ, ನಂತರ ಸಾಮಾನ್ಯ ಗಡಿ ರೇಖೆಯ ಮೇಲೆ 12-80 ಸರಪಳಿ ಚಲಿಸಿ ಹಸಂದೂರು, ಕಣಿವೆ ಹಾಗೂ 
ಮುಂದನಳ್ಳಿ ಗ್ರಾಮಗಳು ಕೂಡುವ ಮುಕುಪ್ರೆ ಬಾಂದುವಿನಲ್ಲಿ ಸ್ಥಿರವಾಗಿರುವ ಸ್ಥಾನ ಸಂಖ್ಯೆ 13 ನ್ನು ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 
ಅಂತರ ಸರಪಳಿಗಳಲ್ಲಿ 





ಸ್ಥಾನದಿಂದ ಸ್ಥಾನಕ್ಕೆ ಕೋನ(ಡಿಗಿಗಳಲ್ಲಿ) 

















ಘಾ (1 ಸರಪಳಿ - 20 ಮೀ ಗಳು) 
1 12 180 ° 2-60 
2-60 
12 13 283° 12-80 
12-80 

















ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 13 ರಿಂದ ಮುಂದುವರೆದು ಮುಂದನಳ್ಳಿ ಹಾಗೂ ಕಣಿವೆ ಗ್ರಾಮ ಸಾಮಾನ್ಯ ಗಡಿ ಮೇಲೆ 27-95 ಸರಪಳಿ 
ಚಲಿಸಿ ಸ್ಥಾನ ಸಂಖ್ಯೆ 01 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 
ಅಂತರ ಸರಪಳಿಗಳಲ್ಲಿ 
(1 ಸರಪಳಿ - 20 ಮೀ ಗಳು) 
13 01 3308 27-95 
27-90 





ಸ್ಥಾನದಿಂದ ಸ್ಥಾನಕ್ಕೆ ಕೋನ(ಡಿಗಿಗಳಲ್ಲಿ) 


























೧೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 





ಬ್ಲಾಕ್‌ - ॥ 
ಕಣಿವೆ ಬ್ಲಾಕ್‌ ॥ ರ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ: 
ಉತ್ತರ: ಕಣಿವೆ ಸ.ನಂ.98 ರ ಉಳಿಕೆ ಪ್ರದೇಶ 
ಪೂರ್ವ: ಊರು ಹಾಗೂ ಸರ್ವೆ ನಂಬರ್‌ 73 
ದಕ್ಷಿಣ: ಕಣಿವೆ ಕಿರು ಅರಣ್ಯ 
ಪಶ್ಚಿಮ: ಕಣಿವೆ ಸ.ನಂ.94 ಹಾಗೂ 95 ರ ಗಡಿ ಮತ್ತು 98 ರ ಉಳಿಕ ಪ್ರದೇಶ 


ಸವಿವರವಾದ ಸರಹದ್ದು ವಿವರ 
ಉತ್ತರ: ಸೀಮಾರೇಖೆಯು ಕಣಿವೆ ಗ್ರಾಮ ಸರ್ವೆ ನಂಬರ್‌ 3, 98 ಹಾಗೂ 99 ರ ಕೂಡು ಬಾಂದುವಿನಿಂದ 246 * ಕೋನ 12-20 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 01 ರಿಂದ ಪ್ರಾರಂಭಗೊಂಡು ಸರ್ವೆ ನಂಬರ್‌ 98 ರಲ್ಲಿ ವಿವಿಧ ಕೋನಗಳಲ್ಲಿ 31-95 ಸರಪಳಿ ಚಲಿಸಿ ಸರ್ವೆ 
ನ೦ಬರ್‌ 99, 98, 72 ಮತ್ತು ಊರು ಕೂಡುವ ಕೂಡುಬಾಂದುವಿನಲ್ಲಿ ಸ್ಥಿರವಾಗಿರುವ ಸ್ಥಾನ ಸಂಖ್ಯೆ 07 ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 


























ಅಂತರ ಸರಪಳಿಗಳಲ್ಲಿ 
ಸ್ಥಾನದಿಂದ ಸ್ಥಾನಕ್ಕೆ ಕೋನ(ಡಿಗಿಗಳಲ್ಲಿ) ಕ 
(1 ಸರಪಳಿ - 20 ಮೀ ಗಳು) 
| 2 067 ° 8-10 
2 3 149° 3-35 
3 4 0599 6-90 
4 5 101° 3-20 
5 6 087 9 8-65 
6 7 085 € 1-75 
31-95 




















ಪೂರ್ವ: ಸೀಮಾ ರೇಖೆಯು ಸ್ಥಾನ ಸಂಖ್ಯೆ 07 ರಿಂದ ಮುಂದುವರೆದು ಊರು ಗಡಿ, ಸರ್ವೆ ನಂಬರ್‌ 72 ರಲ್ಲಿ ಹಾಗೂ 73 ರ ಗಡಿಯಲ್ಲಿ ವಿವಿಧ 
ಕೋನಗಳಲ್ಲಿ 24-25 ಸರಪಳಿ ಚಲಿಸಿ, ಸರ್ವೆ ನಂಬರ್‌ 72, 91 ಹಾಗೂ 74 ಕೂಡುವ ಕೂಡುಬಾಂದುವಿನಲ್ಲಿ ಸ್ಥಿರವಾಗಿರುವ ಸ್ಥಾನ 
ಸಂಖ್ಯೆ 10 ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 

















ಅಂತರ ಸರಪಳಿಗಳಲ್ಲಿ 
ಸ್ನಾನದಿಂದ ಸ್ಥಾನಕ್ಕೆ ಕೋನ(ಡಿಗಿಗಳಲ್ಲಿ) § 
ಕ ತ (1 ಸರಪಳಿ - 20 ಮೀ ಗಳು) 
7 8 156 5-45 
8 9 1659 6-00 
9 10 1549 12-80 
24-25 




















ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ: 10 ರಿಂದ ಮುಂದುವರೆದು ಸ.ನಂ.72 ಮತ್ತು 91 ರ ಸಾಮಾನ್ಯ ಗಡಿ (ಕಣಿವೆ ಕಿರು ಅರಣ್ಯದ ಗಡಿ), 
ಸರ್ವೆ ನಂಬರ್‌ 91 ಮತ್ತು 93 ರ ಸಾಮಾನ್ಯ ಗಡಿ (ಕಣಿವೆ ಕಿರು ಅರಣ್ಯದ ಗಡಿ), ಸರ್ವೆ ನಂಬರ್‌ 93 ರ ದಕ್ಷಿಣ ಗಡಿಯಲ್ಲಿ (ಕಣಿವೆ ಕಿರು 
ಅರಣ್ಯದ ಗಡಿ) 42-35 ಸರಪಳಿ ಚಲಿಸಿ ಸರ್ವೆ ನಂಬರ್‌ 93, 94 ಮತ್ತು 92 ರ ಕೂಡುವ ಮೂಗುಪ್ಪೆ ಬಾಂದುವಿನಲ್ಲಿ ಸ್ಥಿರವಾಗಿರುವ 
ಸ್ಥಾನ ಸಂಖ್ಯೆ 13 ನ್ನು ಸೇರುತ್ತದೆ. 
ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 
ಅಂತರ ಸರಪಳಿಗಳಲ್ಲಿ 
(1 ಸರಪಳಿ - 20 ಮೀ ಗಳು) 





ಸ್ಥಾ ನದಿಂದ ಸ್ಥಾ ನಕ್ಕೆ ಕೋನ(ಡಿಗಿಗಳಲ್ಲಿ) 











10 1] 227° 12-95 
1] 12 142° 10-05 
12 13 239° 19-35 




















42-35 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೫೯ 





ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ13 ರಿಂದ ಮುಂದುವರೆದು ಸರ್ವೆ ನಂಬರ್‌ 94 ಹಾಗೂ 95 ಕ್ರಮವಾಗಿ ಗಡಿಯಲ್ಲಿ 14-20 ಸರಪಳಿ 
ಚಲಿಸಿ ಸರ್ವೆ ನಂಬರ್‌ 95, 98 ಹಾಗೂ 93 ಸೇರುವ ಮೂಕುಪ್ರೆ ಬಾಂದುವಿನಲ್ಲಿ ಸ್ಥಿರವಾಗಿರುವ ಸ್ಥಾನ ಸಂಖ್ಯೆ 15 ನ್ನು ಸೇರಿ ನಂತರ 
ಸರ್ವೆ ನಂಬರ್‌ 98 ರಲ್ಲಿ ವಿವಿಧ ಕೋನಗಳಲ್ಲಿ 20-05 ಸರಪಳಿ ಚಲಿಸಿ, ಸರ್ವೆ ನಂಬರ್‌ 97 ರ ಉತ್ತರ ಬಾಂದುವಿನಿಂದ 345 * ಕೋನ 
5-55 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 18 ನ್ನು ಸೇರಿ ನಂತರ ಸರ್ವೆ ನಂಬರ್‌ 98 ರಲ್ಲಿಯೇ ವಿವಿಧ ಕೋನಗಳಲ್ಲಿ 28-55 ಸರಪಳಿ 
ಚಲಿಸಿ ಸ್ಥಾನ ಸಂಖ್ಯೆ 01 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 

































































ಸ್ಥಾನದಿಂದ | ಸ್ಥಾನಕ್ಕೆ ಕೋನಂಡಿಗ್ರಿಗಳಲ್ಲಿ) ಅವ ಸಾ. 
ಥ ೪.5 ಠಾ (1 ಸರಪಳಿ ಎ 20 ಮೀ ಗಳು) 

13 14 3608 6-45 
14 15 016° 7-75 

14-20 
15 16 023° 2-80 
16 17 350 3-85 
17 18 302° 13-40 

20-05 
18 19 310° 5-35 
19 20 232 3-55 
20 21 324° 7-15 
21 22 083° 2-15 
22 23 357° 4-05 
23 01 360 ° 6-30 

28-55 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ 
ಪಿ.ಆರ್‌.516 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಅರಣ್ಯ, ಪರಿಸರ ಮತು ಜೀವಿಶಾಸ ಇಲಾಖೆ. 
ದ್‌ ಮೆ 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ:10:ಎಲ್‌ಜಿಜೆ:2010, ಬೆ೦ಗಳೂರು, ದಿನಾಂಕ:23.02.2011 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲ್ಲೂಕಿನ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 



































ಕ್ರಸಂ. ತಾಲ್ತೂಕು ಸದಸ್ಯರು 
1. ಮುಧೋಳ |1 ಶ್ರೀ ಗೋವಿಂದ ಎಂ. ಕಾರಜೋಳ, ಶಾಸಕರು, ಮುಧೋಳ ತಾಲ್ಲೂಕು, ಬಾಗಲಕೋಟೆ ಅಧ್ಯಕ್ಷರು 

ಜಿಜೆ. 
2) ಶ್ರೀ ಹಣಮಂತ ಕೃಷ್ಣಪ್ಪ ತುಳಸಿಗೇರಿ, ಸಾ: ನಿಂಗಾಪೂರ, ಮುಧೋಳ ತಾಲ್ಲೂಕು, | ಸದಸ್ಯರು (ಸಾಮಾನ್ಯ) 
ಬಾಗಲಕೋಟೆ ಜಿಲ್ಲೆ. 
3) ಶ್ರೀ ಹೊಳೆಬಸಪ್ಪ ದಂಡಿನ ಸಾ: ಚಿತ್ರಭಾನುಕೋಟೆ, ಮುಧೋಳ ತಾಲ್ಲೂಕು, | ಸದಸ್ಯರು (ಪ.ಪಂಗಡ) 
ಬಾಗಲಕೋಟೆ ಜಿಲ್ಲೆ. 
4) ಶ್ರೀಮತಿ ದುಂಡವ್ವ ಸಿದ್ದಪ್ಪ ವಾಲಿಮರದ, ಸಾ:ಶಿರೋಳ, ಮುಧೋಳ ತಾಲ್ಲೂಕು, | ಸದಸ್ಯರು (ಮಹಿಳೆ) 
ಬಾಗಲಕೋಟೆ ಜಿಲ್ಲೆ. 
5) ತಹಶೀಲ್ದಾರ್‌, ಮುಧೋಳ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. ಸದಸ್ನ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಜೆ. ಲಕ್ಷಿ ನಾರಾಯಣ 
ಪಿ.ಆರ್‌.261 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 


೧೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 14 ಕರಾಗೆ 2008(ಭಾಗ-1), ಬೆಂಗಳೂರು, ದಿನಾಂಕ: 01.06.2011 

ಕರ್ನಾಟಕ ಸಿವಿಲ್‌ ಸೇವೆಗಳ ಅಧಿನಿಯಮ 1978(1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14) ರ ಪ್ರಕರಣ 3ರ ಉಪಪ್ರಕರಣ (2)ರನ್ವಯ ಖಂಡ (ಎ)ಯಲ್ಲಿ ಅಗತ್ಯಪಡಿಸಲಾದಂತೆ ಕರ್ನಾಟಕ ಸರ್ಕಾರವು ರಚಿಸಲು 
ಉದ್ದೇಶಿಸಿರುವ ಕರ್ನಾಟಕ ಸಾಮಾನ್ಯ ಸೇವೆಗಳು(ಗ್ಯಾಸೆಟಿಯರ್‌ ಇಲಾಖೆ)(ನೇಮಕಾತಿ) ನಿಯಮಗಳು 2010ರ ಕರಡನ್ನು ಕರ್ನಾಟಕ ಸರ್ಕಾರಿ ರಾಜ್ಯ ಪತ್ರದಲ್ಲಿ ಅದರ ಪ್ರಕಟಣೆಯ ಹದಿನೈದು ದಿನಗಳೊಳಗಾಗಿ, ಅವುಗಳಿಂದ 
ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳು/ಸಲಹೆಗಳನ್ನು ಆಹ್ವಾನಿಸಿ ಸದರಿ ನಿಯಮಗಳನ್ನು ಅಧಿಸೂಚನೆ ಸಂಖ್ಯೆ: ಕಸಂವಾಪ್ರ 14 ಕರಾಗೆ 2008, ದಿನಾಂಕ: 10.08.2010ರಲ್ಲಿ ಕರ್ನಾಟಕ ರಾಜ್ಯ ಪತ್ರದ VA ಭಾಗದಲ್ಲಿ 
ಪಕಟಿಸಿರುವುದರಿಂದ 

ಮತ್ತು ಸದರಿ ಅಧಿಸೂಚನೆಯನ್ನು ದಿನಾಂಕ: 02.09.2010 ರಂದು ಸಾರ್ವಜನಿಕರಿಗೆ ದೊರೆಯುವಂತೆ ಮಾಡಿರುವುದರಿಂದ 

ಮತ್ತು ಇದರ ಸಂಬಂಧ ಬಂದಿರುವ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸಿರುವುದರಿಂದ 

ಈಗ ಕರ್ನಾಟಕ ಸಿವಿಲ್‌ ಸೇವೆಗಳ ಅಧಿನಿಯಮ 1978(1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14) ರ ಪ್ರಕರಣ 8ರೊಂದಿಗೆ ಓದಲಾದ ಪ್ರಕರಣ 3ರ ಉಪಪ್ರಕರಣ(1)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಈ ಮುಂದಿನ ನಿಯಮಗಳನ್ನು ರಚಿಸುತ್ತದೆ ಎಂದರೆ:- 





ನಿಯಮಗಳು 
1. ಹೆಸರು ಮತ್ತು ಪಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಾಮಾನ್ಯ ಸೇವೆಗಳು (ಗ್ಯಾಸೆಟಿಯರ್‌ ಇಲಾಖೆ) (ನೇಮಕಾತಿ) ನಿಯಮಗಳು 2011 ಎಂದು ಕರೆಯತಕ್ಕದ್ದು. 
(2) ಇವುಗಳು ಸರ್ಕಾರಿ ರಾಜ್ಯ ಪತದಲ್ಲಿ ಪಕಟವಾದ ದಿನಾಂಕದಿಂದ ಜಾರಿಗೆ ಬರುತ್ತದೆ. 

2. ನೇಮಕಾತಿ ವಿಧಾನ ಮತ್ತು ಕನಿಷ್ಠ ವಿದ್ಯಾರ್ಹತೆ:- ಸರ್ಕಾರದ ಅಧಿಸೂಚನೆ ಸಂಖ್ಯೆ ಜೆಎಡಿ 35 ಒಎ೦ಆರ್‌ 60, ದಿನಾಂಕ 2 ನೇ ಮಾರ್ಚ್‌ 1961 ನ್ನು ರದ್ದುಗೊಳಿಸಿ ಕರ್ನಾಟಕ ಸಾಮಾನ್ಯ ಸೇವೆಗಳು (ಗ್ಯಾಸೆಟಿಯರ್‌ 
ಇಲಾಖೆ) ಸಂಬಂಧದಲ್ಲಿ ರಾಜ್ಯ ಸಿವಿಲ್‌ ಸೇವಾ ವೃಂದಗಳ ಸಿಬ್ಬಂದಿಯು ಕೆಳಗೆ ನೀಡಿರುವ ಅನುಸೂಚಿಯ ಕಾಲಂ 2 ರಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಪ್ರವರ್ಗ ಮತ್ತು ವೇತನ ಶ್ರೇಣಿಯನ್ನು ಒಳಗೊಂಡಿರತಕ್ಕದ್ದು ಮತ್ತು ಹುದ್ದೆಗಳ 
ಸಂಖ್ಯೆ, ನೇಮಕಾತಿ ವಿಧಾನ ಹಾಗೂ ಕನಿಷ್ಠ ವಿದ್ಯಾರ್ಹತೆಗಳೇನಾದರೂ ಇದ್ದರೆ ಅವು ಅನುಸೂಚಿಯ (3) (4) (5) ಹಾಗೂ (6) ನೇ ಕಾಲಂಗಳಲ್ಲಿನ ಸಂವಾದಿ ನಮೂದುಗಳಲ್ಲಿ ಪ್ರತಿ ಪ್ರವರ್ಗದ ಎದುರು 
ನಿರ್ದಿಷ್ಠಪಡಿಸಿದಂತಿರತಕ್ಕದ್ದು. 

3. ನಿರಸನ ಮತ್ತು ಉಳಿಸುವಿಕೆಗಳು:- ಕರ್ನಾಟಕ ಸಾಮಾನ್ಯ ಸೇವೆಗಳು (ಗ್ಯಾಸೆಟಿಯರ್‌ ಶಾಖೆ) (ನೇಮಕಾತಿ) ನಿಯಮಗಳು 1961 ನ್ನು ಈ ಮೂಲಕ ನಿರಸನಗೊಳಿಸಲಾಗಿದೆ. 
ಪರಂತು, ಅಂಥ ನಿರಸನವು ಸದರಿ ನಿಯಮಗಳ ಪೂರ್ವ ಪ್ರವರ್ತನೆಯನ್ನು ಬಾಧಿಸತಕ್ಕದ್ದಲ್ಲ ಅಥವಾ ಅದರ ಅಡಿಯಲ್ಲಿ ಯುಕ್ತವಾಗಿ ಮಾಡಿದ ಅಥವಾ ಮಾಡಲು ಅವಕಾಶ ಮಾಡಿಕೊಟ್ಟ ಯಾವುದೇ ಕಾರ್ಯ 
ಅಥವಾ ಸದರಿ ನಿಯಮಗಳ ಅಡಿಯಲ್ಲಿ ಅರ್ಜಿಸಿದ, ಪ್ರಾಪ್ತವಾದ ಅಥವಾ ವಜಿಸಿದ ಯಾವುದೇ ಹಕ್ಕು ಬಾಧ್ಯತೆ ಅಥವಾ ಹೊಣೆಗಾರಿಕೆ ಮೇಲೆ ಪರಿಣಾಮ ಬೀರತಕ್ಕದ್ದಲ್ಲ. 





























ಅನುಬಂಧ -1 
ಷೆಡ್ಯೂಲ್‌ (ನಿಯಮ -2 ನೋಡಿ) 
ಕ್ರಮ ವರ್ಗೀಕೃತ ಹುದ್ದೆಗಳು ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ ಕನಿಷ್ಟ ವಿದ್ಯಾರ್ಹತೆ 
ಸಂಖ್ಯೆ ಮತ್ತು ವೇತನ ಶ್ರೇಣಿ ಖಾಯಂ ತಾತ್ಮಾಲಿಕ ಒಟ್ಟು 
1 2 3 4 5 6 7 
1. ಮುಖ್ಯ ಸಂಪಾದಕರು 1 — 1 ಹಿರಿಯ ಸಂಪಾದಕ ಶ್ರೇಣಿಯಿಂದ ಆಯ್ಕೆ |1) ಆಯ್ಕೆ ಆಧಾರಿತ ಬಡ್ತಿಗೆ: ಈ ಕೆಳಕಂಡ ಯಾವುದಾದರೂ ಒಂದು ವಿಷಯದಲ್ಲಿ 
(20025-28275) ಮೂಲಕ ಬಡ್ತಿ. ಅರ್ಹ ಹಿರಿಯ ಸಂಪಾದಕರು | ದ್ವಿತೀಯ ದರ್ಜೆಗೆ ಕಡಿಮೆ ಇಲ್ಲದ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. 
ಲಭ್ಯವಿಲ್ಲದಿದ್ದಲ್ಲಿ ಸಮಾನಾಂತರ ಗ್ರೇಡ್‌ | ಇತಿಹಾಸ, ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ. ಸಮಾಜಶಾಸ್ತ್ರ ವಾಣಿಜ್ಯಶಾಸ್ತ್ರ. ಮಾನವಶಾಸ್ತ್ರ 
ಹೊಂದಿರುವ ಕರ್ನಾಟಕ ನಾಗರಿಕ ಸೇವಾ ಸಸ್ಯಶಾಸ್ತ್ರ ಭೂಗೋಳಶಾಸ್ತ್ರ ಕನ್ನಡ ಅಥವಾ ಇಂಗ್ಲಿಷ್‌ 
ಅಧಿಕಾರಿಗಳ ವೃಂದದಿಂದ ಪ್ರತಿನಿಯೋಜನೆ | 2) ಹಿರಿಯ ಸಂಪಾದಕರ ಹುದ್ದೆಯಲ್ಲಿ ಐದು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ 
ಮೇಲೆ ನೇಮಕಾತಿ. ಸೇವಾನುಭವ ಹೊಂದಿರಬೇಕು. 














ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ 





೧೧೬೧ 

















(11400-21600) 














ಅನ್ವೇಷಕರ ಹುದ್ದೆಗಳಿಂದ ಸಂಯುಕ್ತ 
ಜೇಷ್ಠತೆಯನ್ನಾಧರಿಸಿ ಬಡ್ತಿ ಜೇಷ್ಠತೆಯನ್ನು 
ಪರಿಗಣಿಸುವಾಗ ಹೆಚ್ಚಿನ ವೇತನ ಶ್ರೇಣಿಯನ್ನು 
ಹೊಂದಿದವರನ್ನು ಕಡಿಮೆ ವೇತನಶ್ರೇಣಿ 
ಹೊಂದಿರುವವರಿಗಿಂತ ಹಿರಿಯವನೆಂದು 
ಪರಿಗಣಿಸಲಾಗುವುದು. ಹುದ್ದೆಗೆ 
ಬಡ್ತಿ ನೀಡುವಾಗ, ಹೆಚ್ಚಿನ ವೇತನಶ್ರೇಣಿಯನ್ನು 
ಪರಿಗಣಿಸಿ ಜೇಷ್ಠತೆಯಲ್ಲಿ ಹಿರಿಯರೆಂದು 
ಪರಿಗಣಿಸಲಾಗುವುದು. ಒಂದೇ ವೇತನ ಶ್ರೇಣಿ 
ಹೊಂದಿದ್ದರೇ ಅವರು ಸಲ್ಲಿಸಿರುವ 
ಸೇವಾವಧಿಯನ್ನು ಪರಿಗಣಿಸಿ ಜೇಷ್ಠತೆಯನ್ನು 
ಅವರ ವೃ೦ದಕ್ಕನುಗುಣವಾಗಿ 
ನಿರ್ಧರಿಸಬೇಕಾಗುತ್ತದೆ ಮತ್ತು 
ವೃಂದಗಳಲ್ಲಿರುವವರ ಪರಸ್ಪರ 
ಜೇಷ್ಠತೆಯನ್ನು ಪರಿಪಾಲಿಸಬೇಕು. 
2. ಶೇ.ಐವತ್ತರಷ್ಟು ಸಮಾನ ವೇತನ ಶ್ರೇಣಿವುಳ್ಳ- 
ರಾಜ್ಯದ ಇತರೆ ಇಲಾಖೆಗಳಲ್ಲಿ 
ನಿರ್ವಹಿಸುತ್ತಿರುವವರಿಂದ ಪ್ರತಿನಿಯೋಜನೆ 
ಮೇಲೆ ತುಂಬಲಾಗುವುದು. 


ಸಂಪಾದಕರ 


(1೧16156) 


ಕೆಲಸ 





ಕ್ರಮ ವರ್ಗೀಕೃತ ಹುದ್ದೆಗಳು ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ ಕನಿಷ್ಟ ವಿದ್ಯಾರ್ಹತೆ 
ಸಂಖ್ಯೆ ಮತ್ತು ವೇತನ ಶ್ರೇಣಿ ಖಾಯಂ ತಾತ್ವಾಲಿಕ ಒಟ್ಟು 
1 2 3 4 5 6 7 
2; ಹಿರಿಯ ಸಂಪಾದಕ ದ 2 2 ಸಂಪಾದಕ ವೃಂದದಿಂದ ಬಡ್ತಿ 1 ಬಡ್ತಿಗೆ ಸಂಪಾದಕರಾಗಿ ಕನಿಷ್ಟ ಐದು ವರ್ಷಗಳ ಸೇವೆ ಸಲ್ಲಿಸಿರಬೇಕು. 
(14050-25050) 2) ಈ ಕೆಳಕಂಡ ಯಾವುದಾದರೂ ಒಂದು ವಿಷಯದಲ್ಲಿ ದ್ವಿಶೀಯ ದರ್ಜೆಗೆ 

ಕಡಿಮೆ ಇಲ್ಲದ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. ಇತಿಹಾಸ, ರಾಜ್ಯಶಾಸ್ತ್ರ 
ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ವಾಣಿಜ್ಯಶಾಸ್ತ್ರ ಮಾನವಶಾಸ್ತ್ರ ಸಸ್ಯಶಾಸ್ತ್ರ 
ಭೂಗೋಳಶಾಸ್ತ್ರ ಕನ್ನಡ ಅಥವಾ ಇಂಗ್ಲೀಷ್‌. 

ತಿ ಸಂಪಾದಕರು 9 — 9 1. ಶೇಕಡಾ 50 ರಷ್ಟು ಗ್ರೇಡ್‌ -2 ಹಾಗೂ | ಬಡಿಗೆ: 


ಸಂಪಾದಕ ಗ್ರೇಡ್‌ 2 ಹುದ್ದೆಯಲ್ಲಿ ಅಥವಾ ಅನ್ವೇಷಕ ಹುದ್ದೆಯಲ್ಲಿ ಕನಿಷ್ಟ 5 
ವರ್ಷಗಳ ಸೇವೆ ಸಲ್ಲಿಸಿರಬೇಕು. ಈ ಕೆಳಕಂಡ ಯಾವುದಾದರೂ ವಿಷಯಗಳಲ್ಲಿ 
ಎರಡನೇ ದರ್ಜೆ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. 
ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ವಾಣಿಜ್ಯಶಾಸ್ತ್ರ ಮಾನವಶಾಸ್ತ್ರ ಸಸ್ಯಶಾಸ್ತ್ರ. 
ಭೂಗೋಳಶಾಸ್ತ್ರ ಕನ್ನಡ ಅಥವಾ ಇಂಗ್ಲೀಷ್‌. 

ನಿಯೋಜನೆ: ಈ ಕೆಳಗಿನ ಯಾವುದೇ ವಿಷಯದಲ್ಲಿ ದ್ವಿತೀಯ ದರ್ಜೆಗೆ 
ಕಡಿಮೆಯಿಲ್ಲದ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. ಇತಿಹಾಸ, ರಾಜ್ಯಶಾಸ್ತ್ರ 


ಇತಿಹಾಸ, 


ಅರ್ಥಶಾಸ್ಮ ಸಮಾಜಶಾಸ್ಮ ವಾಣಿಜ್ಮಶಾಸ್ತ್ಮ ಮಾನವಶಾಸ್ಮ ಸಸ್ಮಶಾಸ, ಭೂಗೋಳ 
p ಮೆ ಮೆ ರ್‌" ಮೆ ೨ 


ಶಾಸ್ತ್ರ, ಕನ್ನಡ ಅಥವಾ ಇಂಗ್ಲೀಷ್‌ 
ಮೆ [ae] 























೧೧೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 
ಕ್ರಮ ವರ್ಗೀಕೃತ ಹುದ್ದೆಗಳು ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ ಕನಿಷ್ಟ ವಿದ್ಯಾರ್ಹತೆ 
ಸಂಖ್ಯೆ ಮತ್ತು ವೇತನ ಶ್ರೇಣಿ ಖಾಯಂ ತಾತ್ವಾಲಿಕ ಒಟ್ಟು 
1 2 3 4 5 6 7 
4. ಸಂಪಾದಕ ಗ್ರೇಡ್‌ - 2 2 ದ 2 ಟಿಪ್ಪಣಿ: ಈ ಹುದ್ದೆಯು ಮುಂಬಡ್ತಿಯಿಂದಾಗಲೀ, 
(10800-20025) ನಿವೃತ್ತಿಯಿ೦ದಾಗಲೀ ಖಾಲಿ ಆದಾಗ ಹುದ್ದೆಯು 
ರದ್ದಾಗುತ್ತದೆ. 
5. | ಅನ್ವೇಷಕರು (10000- 5 - 5 1) ಶೇ. ಇಪ್ಪತ್ತೈದರಷ್ಟು ಪ್ರದ.ಸ. ಬಡ್ತಿಗೆ: 
18150) ಹುದ್ದೆಗಳಿಂದ ಬಡ್ತಿ. 1. ಕೆಳಕಂಡ ಯಾವುದಾದರೂ ಒಂದು ವಿಷಯದಲ್ಲಿ ಎರಡನೇ ದರ್ಜೆಗೆ ಕಡಿಮೆ 
2) ಶೇಕಡ ಎಪ್ಪತ್ತೈದರಷ್ಟು ನೇರನೇಮಕಾತಿ ಇಲ್ಲದ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. ಇತಿಹಾಸ, ರಾಜ್ಯಶಾಸ್ತ್ರ 
ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ವಾಣಿಜ್ಯಶಾಸ್ತ್ರ ಮಾನವಶಾಸ್ತ್ರ ಸಸ್ಯಶಾಸ್ತ್ರ 
ಭೂಗೋಳ, ಕನ್ನಡ ಅಥವಾ ಇಂಗ್ಲಿಷ್‌. 
2. ಪ್ರದಸ. ವೃಂದದಲ್ಲಿ ಕನಿಷ್ಟ ಐದು ವರ್ಷಗಳ ಸೇವಾ ಅನುಭವ 
ಹೊಂದಿರಬೇಕು. 
ನೇರನೇಮಕಾತಿಗೆ: ಈ ಕೆಳಕಂಡ ಯಾವುದಾದರೊಂದು ವಿಷಯದಲ್ಲಿ ಎರಡನೇ 
ದರ್ಜೆಗೆ ಕಡಿಮೆ ಇಲ್ಲದ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. (ಇತರ 
ವರ್ಗದವರಿಗೆ ಶೇ.55 ಅಂಕಗಳು ಶೇ. 50 ಅಂಕಗಳು ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ವರ್ಗದವರಿಗೆ ಮತ್ತು ಕೆಳಕಂಡ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ 
ಹೊಂದಿರಬೇಕು) ಇತಿಹಾಸ, ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ. 
ವಾಣಿಜ್ಯಶಾಸ್ತ್ರ ಮಾನವಶಾಸ್ತ್ರ ಸಸ್ಯಶಾಸ್ತ್ರ. ಭೂಗೋಳಶಾಸ್ತ್ರ ಕನ್ನಡ ಅಥವಾ 
ಇಂಗ್ಲಿಷ್‌ 
6) ಅಧೀಕ್ಷಕ 1 — 1 1. ಪ್ರದ.ಸ. ವೃಂದದಿಂದ ಬಡ್ತಿ. ಬಡ್ತಿಗಾಗಿ ಸೂಕ್ತ | ಬಡ್ತಿಗೆ: ಪ್ರದ.ಸ. ಆಗಿ ಕನಿಷ್ಟ ಐದು ವರ್ಷಗಳ ಸೇವೆ ಸಲ್ಲಿಸಿರಬೇಕು. 
(10000-18150) ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ರಾಜ್ಯದ ಇತರೆ 
ಇಲಾಖಾ ಸೇವೆಯಲ್ಲಿದ್ದ, ಸಮಾನಂತರ 
ವೇತನಶ್ರೇಣಿ ಹೊಂದಿರುವವರನ್ನು 
ನಿಯೋಜನೆಯ ಮೇರೆಗೆ ನೇಮಕಾತಿ. 
ಟಿಪ್ಪಣಿ: ಪ್ರದ.ಸ ರಾದವರು ಅನ್ವೇಷಕ/ಅಧೀಕ್ಷಕ 
ಹುದ್ದೆಗೆ ಬಡ್ತಿಗೆ ಅರ್ಹರಾದ ಸಂದರ್ಭದಲ್ಲಿ 
ನೀಡುವ ಒಪ್ಪಿಗೆ ಪತ್ರವು ಅಂತಿಮವಾಗಿದ್ದು 
ಹಿಂಪಡೆಯಲು ಆಗುವುದಿಲ್ಲ. 












































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ೧೧೬೩ 
ಕ್ರಮ ವರ್ಗೀಕೃತ ಹುದ್ದೆಗಳು ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ ಕನಿಷ್ಟ ವಿದ್ಯಾರ್ಹತೆ 
ಸಂಖ್ಯೆ ಮತ್ತು ವೇತನ ಶ್ರೇಣಿ ಖಾಯಂ ತಾತ್ವಾಲಿಕ ಒಟ್ಟು 
1 2 3 4 5 6 7 
7) ಪ್ರಥಮ ದರ್ಜೆ ಸಹಾಯಕ 2 ದ 2 1. ಶೇ. ಐವತ್ತರಷ್ಟು ಎರಡನೇ ದರ್ಜೆ ಸಹಾಯಕ | ಬಡ್ತಿಗೆ ಎರಡನೇ ದರ್ಜೆ ವೃಂದದಲ್ಲಿ ಕನಿಷ್ಟ ಐದು ವರ್ಷಗಳ ಸೇವೆ 
(7275-13,350) ವೃಂದದಿಂದ ಬಡ್ತಿ. ಸಲ್ಲಿಸಿರಬೇಕು. ಐದು ವರ್ಷಗಳ ಸೇವೆ ಸಲ್ಲಿಸಿದವರು ಇಲ್ಲದಿದ್ದಲ್ಲಿ ಮೂರು 
2. ಶೇ.ಐವತ್ತರಷ್ಟು ನೇರ ನೇಮಕಾತಿಯಿಂದ ವರ್ಷಗಳ ಸೇವೆ ಸಲ್ಲಿಸಿದವರನ್ನು ಪರಿಗಣಿಸಲಾಗುವುದು. 
ಕರ್ನಾಟಕ ನಾಗರೀಕ ಸೇವಾ (ಲಿಪಿಕ ವೃಂದದ 
ನೇಮಕಾತಿ) ನಿಯಮ 1978ರನ್ವಯ ನೇಮಕಾತಿ 
8) ಶೀಘ್ರಲಿಪಿಗಾರ 1 — 1 ಬೆರಳಚ್ಚುಗಾರ ವೃಂದದಿಂದ ಬಡ್ತಿ. ಒಂದು ವೇಳೆ | ಬಡಿಗೆ: ಬೆರಳಚ್ಚುಗಾರ ಹುದ್ದೆಯಲ್ಲಿ ಕನಿಷ್ಠ ಐದು ವರ್ಷಗಳ ಸೇವೆ ಸಲ್ಲಿಸಿರಬೇಕು 
(7275-13350) ಸೂಕ್ತ ವ್ಯಕ್ತಿ ಇಲ್ಲದಿದ್ದಲ್ಲಿ ಕರ್ನಾಟಕ ನಾಗರೀಕ | ಹಾಗೂ ಕರ್ನಾಟಕ ನಾಗರೀಕ ಸೇವಾ ನೇರ ನೇಮಕಾತಿ ನಿಯಮ 
ಸೇವಾ ನೇರ ನೇಮಕಾತಿ ನಿಯಮ | 1983ರಡಿಯಲ್ಲಿ ಹೇಳಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಐದು ವರ್ಷಗಳ 
1983ರಡಿಯಲ್ಲಿ ನೇರ ನೇಮಕಾತಿ. ಸೇವೆ ಸಲ್ಲಿಸಿದವರು ಸಿಗದಿದ್ದಲ್ಲಿ ಮೂರು ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ 
ಸೇವೆ ಸಲ್ಲಿಸಿದವರನ್ನು ಬಡ್ತಿಗೆ ಪರಿಗಣಿಸಲಾಗುವುದು. 
9) ಗ್ರಂಥಪಾಲಕ 1 — 1 ಸಾರ್ವಜನಿಕ... ಗ್ರಂಥಾಲಯ ಇಲಾಖೆಯಿಂದ 


(8000-14800) 


ಸಮಾನ ಶ್ರೇಣಿಯವರನ್ನು ಪ್ರತಿ ನಿಯೋಜನೆ 


ಮೇಲೆ ಭರ್ತಿ ಮಾಡಲಾಗುವುದು 





10) 


ದ್ವಿತೀಯ ದರ್ಜೆ 


ಸಹಾಯಕ 


(5800-10500) 


ಕರ್ನಾಟಕ ನಾಗರೀಕ ಸೇವಾ (ಲಿಪಿಕ ವೃಂದಕ್ಕೆ 


ನೇಮಕಾತಿ) ನಿಯಮಗಳು 1978ರ ಅನುಸಾರ 


ನೇರ ನೇಮಕಾತಿ 





11) 








ಬೆರಳಚ್ಚುಗಾರ 


(5800-10500) 














ಕರ್ನಾಟಕ ನಾಗರೀಕ ಸೇವಾ (ಶೀಘ್ರಲಿಪಿಗಾರರು 
ಬೆರಳಚ್ಚುಗಾರರ ನೇರ ನೇಮಕಾತಿ) ನಿಯಮಗಳು 


1983ರ ಅನುಸಾರ ನೇರ ನೇಮಕಾತಿ 


















































೧೧೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೭, ೨೦೧೧ ಭಾಗ - ೪ಎ 
ಕ್ರಮ ವರ್ಗೀಕೃತ ಹುದ್ದೆಗಳು ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ ಕನಿಷ್ಟ ವಿದ್ಯಾರ್ಹತೆ 
ಸಂಖ್ಯೆ ಮತ್ತು ವೇತನ ಶ್ರೇಣಿ ಖಾಯಂ ತಾತ್ವಾಲಿಕ ಒಟ್ಟು 
1 2 3 4 5 6 7 
12) ವಾಹನಚಾಲಕ 1 ದ 1 ಡಿ'ವರ್ಗದಿಂದ ಬಡ್ತಿ ಜೇಷ್ಠತಾ ಆಧಾರದ ಮೇಲೆ | ನೇರ ನೇಮಕಾತಿ ಹಾಗೂ ಬಡಿಗೆ: 7ನೆ ತರಗತಿ ತೇರ್ಗಡೆ, ಮೋಟಾರು 
(5800-10500) ಯಾರು ಕಡಿಮೆ ವೇತನ ಶ್ರೇಣಿ | ವಾಹನ ಚಾಲ್ತಿಯಲ್ಲಿ ಚಾಲನಾ ಪರವಾನಗಿ ಪಡೆದಿರಬೇಕು. ಇತರೆ ಸರ್ಕಾರಿ 
ಹೊಂದಿರುವವರಿಗಿಂತ ಅಧಿಕ ವೇತನ | ಇಲಾಖೆಗಳಲ್ಲಿ ಅನುಸರಿಸುವ ನಿಯಮಾನುಸಾರ ನೇಮಕ ಮಾಡುವುದು. 
ಶ್ರೇಣಿಯನ್ನು ಹೊಂದಿರುತ್ತಾರೋ ಅವರನ್ನು | ಸಂಬಂಧಪಟ್ಟ ನೇಮಕಾತಿ ಸಂಸ್ಥೆಯ ನೇಮಕದ ನಂತರ ಸದರಿಯವರು 
ಪರಿಗಣಿಸಲಾಗುವುದು. ಒಂದೇ ವೇತನ | ಪೋಲೀಸ್‌ ಚಾಲನಾ ಮತ್ತು ನಿರ್ವಹಣಾ ಶಾಲೆಯವರು ನೀಡಿರುವ ಪರೀಕ್ಷಾ 
ಶ್ರೇಣಿಯನ್ನು ಹೊಂದಿದ್ದಲ್ಲಿ ಅವರು ಸಲ್ಲಿಸಿರುವ | ತೇರ್ಗಡೆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. 
ಸೇವಾವಧಿಯನ್ನು ಪರಿಗಣಿಸಿ ಪರಸ್ಪರ (terse) 
ಜೇಷ್ಠತೆಯನ್ನು ನಿರ್ಧರಿಸಬೇಕು. ಬಡ್ತಿಗೆ ಅರ್ಹರು 
ಸಿಗದಿದ್ದಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ 
ಮಾಡಲಾಗುವುದು 
13) ದಫೇದಾರ್‌ 1 — 1 ಗ್ರೂಪ್‌ ಡಿ ವೃಂದದ ಕೆಳವೃಂದದಿಂದ ಬಡ್ತಿಯ | ಗ್ರೂಪ್‌ ಡಿ ವೃಂದದ ಕೆಳವೃಂದದಲ್ಲಿ ಕನಿಷ್ಠ ಏಳು ವರ್ಷಗಳ ಸೇವೆ 
(5200-8,200) ಮೂಲಕ ನೇಮಕ ಸಲ್ಲಿಸಿರಬೇಕು. 
14) ಗೂಪ್‌ ಡಿ 3 ದ 3 ನೇರ ನೇಮಕಾತಿ ಏಳನೆಯ ತರಗತಿಯಲ್ಲಿ ಉತ್ತೀರ್ಣರಾಗಿದ್ದು, ಕನ್ನಡವನ್ನು ಒಂದು ಭಾಷೆಯಾಗಿ 
(4.800-7,275) ವ್ಯಾಸಂಗ ಮಾಡಿರಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ.ಆರ್‌.543 ಕೆ. ಸುಧಾಕರ ಶೆಟ್ಟಿ 


ಸರ್ಕಾರದ ಉಪ ಕಾರ್ಯದರ್ಶಿ, 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 





